KA / BG- GPO / 2515 /WPP - 47 / 2009 - 2011 


4 


# 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ನವೆಂಬರ್ ೧೮ , ೨೦೧೦ ( ಕಾರ್ತಿಕ ೨೭, ಶಕ ವರ್ಷ ೧೯೩೨) | ಸಂಚಿಕೆ ೪೫ 


- ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಬೆಳ್ತಂಗಡಿ ತಾಲ್ಲೂಕಿನ ಪುಂಜಲಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೊಸ 

ಲೇಬರ್ ವಾರ್ಡ್ನ್ನು ನಿರ್ಮಿಸಲು ಮತ್ತು ಇತರೆ ಕಾಮಗಾರಿಗಳಿಗೆ ಅನುದಾನ 

ಬಿಡುಗಡೆ- ಆಡಳಿತಾತ್ಮಕ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ : ಕಾರ್ಯಪಾಲಕ ಅಭಿಯಂತರರು, ಕೆಹೆಚ್ ಎಸ್‌ಡಿಆರ್‌ಪಿ ವಿಭಾಗ, ಮೈಸೂರು 

ಇವರ ಪತ್ರಸಂಖ್ಯೆ: ಆಕುಕ / ಹೆಚ್‌ಎಸ್‌ಡಿಆರ್‌ಪಿ / ಕಾ . ಅ / ವಿ / ಮೈ / ಅಂ . ಪಟ್ಟಿ/ 

09 - 10 / 596 , ಮತ್ತು 10 - 11 / 316 , ದಿನಾಂಕ: 22. 01.2010, 07. 06. 2010 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರಗಳಲ್ಲಿ ಎಸ್. ಐ . ಸಿ.ಎಫ್. ಯೋಜನೆಯಡಿ ಈ ಕೆಳಕಂಡ ಕಾಮಗಾರಿಗಳು 2009 - 10ನೇ ಸಾಲಿನಲ್ಲಿ ಮಂಜೂರಾಗಿದ್ದು , 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಮಂಗಳೂರು ಉಪ ವಿಭಾಗ, ಇವರು ಜಿಲ್ಲಾ ಯೋಜನಾ ನಿರ್ವಹಣಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ 
ಇವರೊಂದಿಗೆ ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ, ಮಂಗಳೂರು ವೃತ್ತದ ದರಸೂಚಿಯಂತೆ ಕಾರ್ಯಪಾಲಕ ಅಭಿಯಂತರರು , ಮೈಸೂರು ಇವರು 
ಅಂದಾಜು ಪಟ್ಟಿಯನ್ನು ತಯಾರಿಸಿರುತ್ತಾರೆ. ಸದರಿ ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧಿಕಾರಿ / ಆಡಳಿತ ವೈದ್ಯಾಧಿಕಾರಿಯವರೊಂದಿಗೆ ಚರ್ಚಿಸಿ 2009 -10ನೇ ಸಾಲಿನ ಮಂಗಳೂರು ವೃತ್ತದ ದರಸೂಚಿಯಂತೆ ಅಂದಾಜುಪಟ್ಟಿಯನ್ನು 
ತಯಾರಿಸಿ ಸಲ್ಲಿಸಿದ್ದು, ಸದರಿ ಕಾಮಗಾರಿಗಳ ಒಟ್ಟು ಅಂದಾಜು ವೆಚ್ಚ ರೂ . 32, 11 ,000/ - ಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಅಧೀಕ್ಷಕ 
ಅಭಿಯಂತರರು , ಕೆಹೆಚ್‌ಎಸ್‌ಡಿಆರ್‌ಪಿ, ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಸದರಿ ಕಾಮಗಾರಿ ಅತ್ಯಗತ್ಯವೆಂದು ಪರಿಗಣಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ ಕೆಹೆಚ್ ಎಸ್ ಡೀಆರ್‌ಪಿ/ ಎಸ್‌ಐಸಿಎಫ್ / ದ.ಕ.- ರಿಪೇರಿ/ 20 /2009 - 10, ಬೆಂಗಳೂರು, ದಿನಾಂಕ: 14.07 .2010 


ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಮತ್ತು ಸುಧಾರಣಾ 
ಯೋಜನೆಯಡಿ ಈ ಕೆಳಕಂಡ ಕಾಮಗಾರಿಗಳನ್ನು ಕೈಗೊಳ್ಳಲು ಅಂದಾಜು ಪಟ್ಟಿಯ ಮಂಗಳೂರು ವೃತ್ತದ ದರಸೂಚಿಯಂತೆ ಒಟ್ಟು ರೂ . 32,11 ,000/ 
ಅಂದಾಜು ವೆಚ್ಚಕ್ಕೆ ( ರೂ . ಮುವತ್ತೆರಡು ಲಕ್ಷದ ಹನ್ನೊಂದು ಸಾವಿರ ಮಾತ್ರ) ಆಡಳಿತಾತ್ಮಕ ಮಂಜೂರಾತಿ ನೀಡಿದೆ. 
ಕ್ರಮ | ಕಾಮಗಾರಿಯ ವಿವರ 

ಅಂದಾಜು ವೆಚ್ಚ ( ರೂ ಲಕ್ಷಗಳಲ್ಲಿ) 
ಸಂಖ್ಯೆ 

| ದಕ್ಷಿಣ ಕನ್ನಡ ಜಿಲ್ಲೆ, ಬಂಟ್ವಾಳ ತಾಲ್ಲೂಕಿನ ನವೂ‌ ಇಲ್ಲಿನ ಎ.ಎನ್.ಎಮ್. ಉಪ | 2.40 
ಕೇಂದ್ರ ಕಟ್ಟಡದ ರಿಪೇರಿ ಕಾಮಗಾರಿ | 
ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕಿನ ಪುಂಜಲ ಕಟ್ಟೆ ಪ್ರಾಥಮಿಕ ಆರೋಗ್ಯ | 19 .90 
ಕೇಂದ್ರದ ಹೊಸ ಲೇಬರ್ ವಾರ್ಡ್ ಕಟ್ಟಡ ನಿರ್ಮಾಣ ಕಾಮಗಾರಿ 
ದಕ್ಷಿಣ ಕನ್ನಡ ಜಿಲ್ಲೆ , ಬೆಳ್ತಂಗಡಿ ತಾಲ್ಲೂಕಿನ ಮುಂಜಲ ಕಟ್ಟೆ ಪ್ರಾಥಮಿಕ ಆರೋಗ್ಯ | 5.16 
ಕೇಂದ್ರದ (24x7) ವೈದ್ಯಾಧಿಕಾರಿಗಳ ವಸತಿ ಗೃಹ (1) ರ ದುರಸ್ತಿ ಕಾಮಗಾರಿ 


( ೨೮೯೭) 


೨೮೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ- ೧ 


ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲ್ಲೂಕಿನ ಮುಂಜಲ ಕಟ್ಟೆ ಪ್ರಾಥಮಿಕ ಆರೋಗ್ಯ 4 .65 
ಕೇಂದ್ರದ ( 24ಥ7 ) ವೈದ್ಯಾಧಿಕಾರಿಗಳ ವಸತಿ ಗೃಹ (2) ರ ದುರಸ್ತಿ ಕಾಮಗಾರಿ 


ಒಟ್ಟು 


3211 


PR. No 1836 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಂ . ಶಶಿಧರ್ 
ಸರ್ಕಾರದ ಉಪ ಕಾರ್ಯದರ್ಶಿ 

ಕೆಹೆಚ್‌ಎಸ್‌ಡಿಆರ್‌ಪಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ರಚನೆ ಕುರಿತು 
ಓದಲಾಗಿದೆ : ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 19 ಜೈಅಯೋ 2008 

ದಿನಾಂಕ 09.03. 2009 . 
ಪ್ರಸ್ತಾವನೆ: 

ಭಾರತ ದೇಶವು ಸಾಂಪ್ರದಾಯಿಕ ಇಂಧನಗಳಾದ ಕಲ್ಲಿದ್ದಲು, ಪೆಟ್ರೋಲಿಯಂ ಇತ್ಯಾದಿಗಳನ್ನು ಅತೀ ಹೆಚ್ಚು ಉಪಯೋಗಿಸುವ ಗ್ರಾಹಕರಲ್ಲಿ 
ಒಂದಾಗಿದೆ. ದೇಶದಲ್ಲಿನ ಒಟ್ಟು ಬೇಡಿಕೆಯ ಪ್ರತಿಶತ 85 ರಷ್ಟು ತೈಲ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುತ್ತಿರುವುದರಿಂದ, ದೇಶದ ವಿದೇಶಿ 
ವಿನಿಮಯ ಸಂಗ್ರಹ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಯವಾಗುತ್ತಿದ್ದು, ಇದು ದೇಶದ ಆರ್ಥಿಕ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಮಾರಕವಾಗುತ್ತಿದೆ . 
ದೇಶೀಯವಾಗಿ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಬದಲಿಯಾಗಿ ಇತರೆ ಮೂಲಗಳನ್ನು ಪತ್ತೆ ಹಚ್ಚುವ ಕಾರ್ಯ ತೀರಾ ಕ್ಷೀಣ ಅಥವಾ ದುಬಾರಿಯಾಗಿದೆ . 

ಂಧನ ಮೂಲಗಳಾದ ಸೌರಶಕ್ತಿ ಹಾಗೂ ಗಾಳಿಯಂತ್ರ ಇವುಗಳಿಗೆ ತನ್ನದೇ ಆದಂತಹ ಮಿತಿಗಳಿರುತ್ತವೆ. ಈ ನಿಟ್ಟಿನಲ್ಲಿ ಸಾಂಪ್ರದಾಯಿಕ 
ಇಂಧನಗಳಾದ ಪೆಟ್ರೋಲಿಯಂ ವಸ್ತುಗಳಿಗೆ ಬದಲಿ ಇಂಧನ ಬಳಸುವುದರಿಂದ ದೇಶದ ಇಂಧನ ಆಮದಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ತರಲು 
ಜೈವಿಕ ಇಂಧನವು ಒಂದು ಆಶಾಕಿರಣವಾಗಿದೆ. 

ಕರ್ನಾಟಕವು ಭಾರತದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯವಾಗಿದೆ. ವಿಶೇಷವಾಗಿ ಬೆಂಗಳೂರು ನಗರದ ಜನಸಂಖ್ಯೆಯ ಬೆಳವಣಿಗೆ 
ಪ್ರತಿ ಶತ 3.5 ರಷ್ಟಿರುವುದಲ್ಲದೇ ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿಯೆಂದೆನಿಸಿಕೊಂಡಿದೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಸುಮಾರು 
28 ಲಕ್ಷ ವಾಹನಗಳಿದ್ದು ಪ್ರತಿ ದಿನ ಸರಿ ಸುಮಾರು 1250 ವಾಹನಗಳು ನೋಂದಣಿಯಾಗುತ್ತಿವೆ. ನಾಗಾಲೋಟದ ಈ ಬೆಳವಣಿಗೆಯು 
ವಾಯುಮಾಲಿನ್ಯಕ್ಕೆ ಪ್ರೇರಣೆಯಾಗುವುದರೊಂದಿಗೆ ದೇಶದ ಇಂಧನ ಆಮದು ಪ್ರಮಾಣದ ಹೆಚ್ಚಳಕ್ಕೂ ಕಾರಣವಾಗುತ್ತಿದೆ. ಭಾರತದ ಹಿಮಾಲಯದ 
ಹಿಮರಾಶಿಯ ಕರಗುವಿಕೆ ಮತ್ತು ಹವಾಮಾನದ ವೈಪರೀತ್ಯವು ಜಾಗತಿಕ ತಾಪಮಾನದ ವ್ಯತ್ಯಾಸದ ನೈಜತೆಗೆ ಸಾಕ್ಷಿಯಾಗಿದೆ. ಆದುದರಿಂದ, ದೇಶದಲ್ಲಿ 
ಹಾಗೂ ರಾಜ್ಯದಲ್ಲಿ ಲಭ್ಯವಿರುವ ಸಸ್ಯಬೀಜ ಮತ್ತು ಕಾಕಂಬಿ ಇವುಗಳಿಂದ ತಯಾರಿಸಬಹುದಾದ ಜೈವಿಕ ಇಂಧನವನ್ನು ನವೀಕರಿಸಬಹುದಾದ 
ಇಂಧನವನ್ನಾಗಿ ಪರಿವರ್ತಿಸುವುದು ಹೆಚ್ಚು ಸೂಕ್ತವೆಂದು ಭಾವಿಸಲಾಗಿದೆ. 

ಮೇಲೆ ನೀಡಿರುವ ವಿವರಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು “ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ- 2009 ” ಯನ್ನು ದಿನಾಂಕ 
09 .03.2009ರ ಅಧಿಸೂಚನೆಯ ಮೂಲಕ ಹೊರತಂದಿದೆ. 

ರತಂದಿರುವ ರಾಜ್ಯ ಜೈವಿಕ ಇಂಧನ ನೀತಿಯ ಅನುಷ್ಠಾನದ ಮೇಲುಸ್ತುವಾರಿಗಾಗಿ ಕರ್ನಾಟಕ ರಾಜ್ಯ ಜೈವಿಕ 
ಇಂಧನ ಅಭಿವೃದ್ಧಿ ಮಂಡಳಿ ( ಕರಾಜೈಇಂಅಮಂ) ಎಂಬ ಶೃಂಗ ಸಂಸ್ಥೆಯನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಸದರಿ ಸಂಸ್ಥೆಯ ಸರ್ವಸದಸ್ಯರ ಸಭೆಯ 
ಅಧ್ಯಕ್ಷರನ್ನಾಗಿ ಮಾನ್ಯ ಮುಖ್ಯಮಂತ್ರಿಯವರನ್ನು ಹಾಗೂ ಉಪಾಧ್ಯಕ್ಷರನ್ನಾಗಿ ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷರನ್ನು ನೇಮಿಸಲು 
ಪ್ರಸ್ತಾವಿಸಲಾಗಿದೆ. ಜೊತೆಗೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿಯ ದೈನಂದಿನ ಆಡಳಿತವನ್ನು ನಡೆಸಲು ಅನುವಾಗುವಂತೆ ಜೈವಿಕ ಇಂಧನ 
ಕಾರ್ಯಪಡೆಯ ಅಧ್ಯಕ್ಷರನ್ನು , ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ 
ಆಯಕ್ತರವರನ್ನು ಉಪಾಧ್ಯಕ್ಷರನ್ನಾಗಿ ನೇಮಿಸಲು ಹಾಗೂ ಇವರುಗಳ ನೇತೃತ್ವದಲ್ಲಿ ಕಾರ್ಯಕಾರಿ ಸಮಿತಿಯನ್ನೂ ಕೂಡ ರಚಿಸಲು ಪ್ರಸ್ತಾವಿಸಿದೆ. ಈ 
ರೀತಿ ರಚಿಸಲು ಉದ್ದೇಶಿಸಿರುವ ಮಂಡಳಿಯ ನೀತಿ ನಿಯಮಗಳಿಗೆ ಚಾಲನೆ ನೀಡಲು ಸಂಸ್ಥೆಯು ಒಬ್ಬ ಹಿರಿಯ ಅಧಿಕಾರಿಯನ್ನು ವ್ಯವಸ್ಥಾಪಕರನ್ನಾಗಿ 
ಪ್ರತ್ಯೇಕವಾಗಿ ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಸರ್ವಾಂಗೀಣ ಚಟುವಟಿಕೆಗಳು ಅಂದರೆ ಆಡಳಿತ, ಮೇಲ್ವಿಚಾರಣೆ ಮತ್ತು 
ನಿರ್ವಹಣೆ, ಪ್ರೋತ್ಸಾಹಕಗಳು, ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಗುಣ ನಿಯಂತ್ರಣ ಕಾರ್ಯಕ್ರಮಗಳು ಇತ್ಯಾದಿಗಳಿಗೆ ರಾಜ್ಯ 
ಆಯವ್ಯಯದಡಿ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣ ಇಂಧನ ಕಾರ್ಯಕ್ರಮದ ಲೆಕ್ಕ ಶೀರ್ಷಿಕೆ 250I 
04 - 105 - 0 - 03 - 059ರಡಿ ಅನುದಾನ ಹಂಚಿಕೆ ಮಾಡಲು ಪ್ರಸ್ತಾವಿಸಿದೆ. 

ಮುಂದುವರಿದು ಪ್ರಸ್ತಾವಿತ ಸಂಸ್ಥೆಯ ಎಲ್ಲಾ ವಿಷಯಗಳ ಬಗ್ಗೆ ಸೂಕ್ತ ನಿಯಂತ್ರಣ ಹೊಂದುವ ದೃಷ್ಟಿಯಿಂದ ಸರ್ಕಾರವು ಸರ್ವತ್ರ 
ಅಧಿಕಾರವನ್ನು ಹೊಂದುವ ದಿಶೆಯಲ್ಲಿ ಮಂಡಳಿಯ ನಿಯಮಗಳಡಿ ಅವಕಾಶ ಕಲ್ಪಿಸಲು ಸಹ ಉದ್ದೇಶಿಸಲಾಗಿದೆ. 

ಮೇಲಿನ ಎಲ್ಲಾ ಅಂಶಗಳನ್ನು ಒಳಗೊಂಡಂತೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯನ್ನು ಒಂದು ಸ್ವಾಯತ್ತ ಸಂಸ್ಥೆಯನ್ನಾಗಿ 
ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಅಧಿನಿಯಮ 1960ರಡಿ ನೋಂದಾಯಿಸುವ ಮೂಲಕ ರಚಿಸಲು ಉದ್ದೇಶಿಸಿದ್ದು , ಸದರಿ ಸಂಸ್ಥೆಯ ಸಾಂಸ್ಥಿಕ 
ಜ್ಞಾಪನ (Memorandum of Association) ಹಾಗೂ ನಿಯಮಾವಳಿಗಳನ್ನು (Rules & Regulations) ಈ ಮೂಲಕ ಹೊರಡಿಸಲು ಪ್ರಸ್ತಾವಿಸಲಾಗಿದೆ. 


norond 


ot ASSO 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೮೯೯ 


ಲಕ 


ಜೊತೆಗೆ ಈ ರೀತಿ ರಚನೆಗೊಳ್ಳುವ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದ ಹುದ್ದೆಗಳನ್ನು 
ಸಹ ಸೃಜಿಸಲು ಪ್ರಸ್ತಾವಿಸಲಾಗಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: 19 ಜೈಅಯೋ2008, ಬೆಂಗಳೂರು, ದಿನಾಂಕ: 01 - 07 - 2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭಗಳ ಹಿನ್ನೆಲೆಯಲ್ಲಿ ಈ ಆದೇಶದ ಅನುಬಂಧ- 1 ಮತ್ತು 2 ರಲ್ಲಿ ಸಾಂಸ್ಥಿಕ ಜ್ಞಾಪನ ( Memorandum of 
Association) ಮತ್ತು ನಿಯಮಗಳೊಂದಿಗೆ ಹಾಗೂ ಅನುಬಂಧ-3ರಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಹುದ್ದೆಗಳೊಂದಿಗೆ ಕರ್ನಾಟಕ ರಾಜ್ಯ ಜೈವಿಕ 
ಇಂಧನ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲು ಹಾಗೂ ಸದರಿ ಸಂಸ್ಥೆಯನ್ನು ಸೊಸೈಟಿಯನ್ನಾಗಿಸಿ, ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ 
ಅಧಿನಿಯಮ, 1960ರಡಿ ನೋಂದಾಯಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಸರ್ವಾಂಗೀಣ ಕಾರ್ಯಚಟುವಟಿಕೆಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣ ಇಂಧನ ಕಾರ್ಯಕ್ರಮದ ಲೆಕ್ಕ ಶೀರ್ಷಿಕೆ 2501- 04 -105 - 0 - 03 - 059ರಡಿ ನಿಗದಿಪಡಿಸಲಾದ 
ಅನುದಾನವನ್ನು ಇಲಾಖೆಯ ಮೂಲಕ ಬಿಡುಗಡೆ ಮಾಡಲಾಗುವುದು. 

ಈ ಆದೇಶವನ್ನು ಕಾನೂನು ಇಲಾಖೆಯ ಸಹಮತಿ ದಿನಾಂಕ 25.04 , 2009 ಮತ್ತು ಆರ್ಥಿಕ ಇಲಾಖೆಯ ಸಹಮತಿ ಸಂಖ್ಯೆ : ಆಇ 259 
ವೆಚ್ಚ - 6 /2009 ದಿನಾಂಕ 25. 05. 2009ರಲ್ಲಿ ಪಡೆದು ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ . ಎಸ್.ನಾರಾಯಣಸ್ವಾಮಿ 
ಸರ್ಕಾರದ ಕಾರ್ಯದರ್ಶಿ ( ಪಂಚಾಯತ್‌ ರಾಜ್‌) , 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


- 


Memorandum of Association of Karnataka State Bio -fuel Development Board (KSBDB ) 
1. Name of the society: The name of the Society shall be " Karnataka State Bio -fuel Development Board ” (hereinafter referred to as 
KSBDB or the Society ) The Society is sponsored by the Government ofKarnataka . 
2 . Area of Operation : The area of operation of the Society shall extend throughout the territorial limits of the State of 
Karnataka. 
3 . Location and Address : The Board shall have its head office at Bangalore in the State of Karnataka and may establish 
one or more branches or outlets anywhere in the State , if required. The Registered Office of the Board presently is located at :- C /o 
The Secretary to Government, Rural Development and Panchayath Raj Department, 3rd Floor, 3rd Stage , M .S .Building , Bangalore 
560001 . 
4 . Scope of work : The Society shall act as an independent autonomous body . It shall manage funds that may be allocated 
for the implementation of the Karnataka State Bio - fuel Policy by the Government of India and Government of Karnataka or any other 
funding agencies duly approved by Central / State Government. 
5 . Principles and Objectives of the Society : The Society shall act as an independent autonomous body with the following 
objectives : 
a . To plan , promote , organize , implement,monitor and evaluate schemes , projects, activities , etc ., for bio -fuel development in 

the State . 
b . Achieving energy self -reliance and fuel security by progressive use of renewable energy through harnessing potential of the 

State in bio -fuels without affecting the food security . 
Reducing the import bill of oil for the country . 
To achieve 10 % blending of Bio -fuel with Petrol / Diesel by the year 2017 and above 10 % beyond 2017 . 
Reduction of toxic emissions and reduction of green house gas emission through partial substitution of fossil fuels with bio 
fuels . 
Earning carbon credits and promote trading in Certified Emission Reductions. 
Increasing rural income and women empowerment by generating rural employment. 
Contributing to the social and economic development of rural and urban areas. 
Facilitating coordination of the work of different departments, farmers , NGOs and private agencies dealing in various aspects 
of bio -fuels. 
Synchronizing all other policies and programmes of the State as well as the Government of India and other Funding Agencies 
which have direct or indirect bearing on harnessing bio -fuel potential of the State . 
To encourage and support research and development activities for bio -fuel development in the State . 
Designing and operating bio -fuel projects under appropriate comprehensive , transparent, consultative and participatory 
processes that involve all relevant stakeholders . 


೮ 


ರ೮ 


- 


ರ 


- 


- 


- 


x 


- 


9500 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


m . To take -up plant propagation and distribution of various species of bio -fuel seedlings for the benefit of farmers so that farmers 

derive greater benefits . 
To sponsor and organize workshops , seminars, exchange visits and experience sharing regarding bio -fuel development. 
To publish journals, documents and other relevant literature in any manner as may be considered desirable in furtherance of 
the objectives. 

To appoint requisite staff . 
q . To mobilize funds from various sources such as self- generation , State Government / CentralGovernment and their agencies , 

Banks , International Funding Agencies,Private Sector, etc ., as donation , grant, aid , loan , equity participation , goodwill, 
subsidy etc., formeeting the objectives 
To acquire , undertake or enter into any arrangement to meet the objectives. 
To facilitate contract farmings by encouraging private entrepreneurs to set up processing units and the farmers with vacant 
land tobe garnered around the enterprise . 
To undertake enumeration of waste land/ marginal land available in the State with Forest and Revenue Departments and 
notify the same at the District,taluk and Hobli levels . 
To do all such acts and things as the Society may consider necessary,conducive or incidental, directly or indirectly ,to the 
attainment and enlargement of the aforesaid objectives or any of them . 
Management of the Society : 
The management of the affairs of the society shall be vested with the General Body and the Executive Committee. 

Power and functions of the Society :: In pursuance of the aforesaid objectives , the powers and the functions of the Society 
shall be as below , subject to over all supervision of the State Government: 

a ) To evolve , approve and oversee the implementation and monitoring of the policies and programmes related to bio - fuel in 
the State of Karnataka , by encouraging private entrepreneurs and farmers . 

b ) To facilitate assessment,indentification of resource rquirements and their allocation under various existing programmes 
related to the KSBDB and if necessary to mobilize additional resources to implement such Programmes . 

c) To facilitate single window clearance and support experimental and commercial ventures for Bio- fuels through private 
public participation models. 

d ) To promote – in coordination with relevant agencies and departments – backward and forward linkages towards optimal 
utilization of State s resources for bio -fueldevelopment. 

e ) To facilitate information collection , documentation , dissemination and outreach activities related to bio - fuels. 

f) Make rules and bye-laws for the conduct of the affairs of the Society and add to , amend , vary or rescind them from 
time to time. 

g ) Raise funds and accept donations or grants in cash or in kind including property of any kind. 

h ) Borrow money required for the purpose of Society with or without security upon such terms and in such manner as may be 
determined by the Executive Committee of the Society with the prior approval of the State Government. 

i) Invest any money of the Society not immediately required for any of its objectives in such a manner as determined 
by the Executive Committee of the Society . 

j) Meet out of the funds of the Society all expenses which the Society may incur with respect to the formation , 
registration and operations of the Society . 

k ) Open bank accounts of any type including overdraft account as determined by the Executive Committee of the Society and 
operate the same in ordinary course of business. 

1 Own , establish or have and maintain offices, branches and agencies within the State for the purpose of carrying on 
its business . 

Promote , form , conduct or associate in the promotion , formation or conduct of companies, subsidiaries , societies or 
such other associations of persons as it may deem fit . 

n ) Sell or dispose of any Undertaking of the Society or any part thereof with prior approval of the Executive Committee for 
consideration as it may deem fit ; and in particular for shares, debenturs or securities of any other Company having objects 
altogether or in part similar to those of the Society . 

o ) Enter into partnership or any joint venture with any Company, Society, Association or person , or to co -operate with or 
subsidize or assist in any way such Company , Society , Association or any person . 

p ) Do all other such things, as the Society may consider necessary , incidental or conducive to the attainment of its objectives. 

Provided that for clauses I), m ), n ), o ) and p ) above, if any decision is being taken in which either State funds are required or 
transaction involves any asset, acquisition , investment etc ., primarily derived from the said funds, prior permission of the State 
Government shall be required . 


m ) 


230 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


9800 


SI. 


8 . Authority to Correspond : The Managing Director of the Karnataka State Bio - fuel Development Board shall be the authority 
to correspond on behalf of the Board . 
9. Founding Members and formation of the Society : 

The undersigned eightmembers, associating themselves for the purpose described in this Memorandum of Association and 
desirous of forming themselves into a Society are the foundingmembers of the Soceity. The foundermembers are fullmembers of 
the Society by designation and their successors shall be treated as founder members in their place . 

We the undersigned , whose names , designation and addresses are given below , do hereby subscribe our names to this 
Memorandum of Association and form ourselves into a Society namely, the Karnataka State Biofuel Development Board ( KSBDB) 
under the Karnataka Societies Registration Act, 1960 . 

Age 

Signature 
Name 

Designation and Address 
No . 
1 Abhijithdas guptha 

Additional Chief Secretary to Government 59 

and Development Commissioner 
2 P . Ravi Kumar 

Principal Secretary to Government, Rural 48 
Development and Panchayath Raj 

Department 
G .S . Narayanaswamy 

Secretary to Government, (Panchayath 
Raj), Rural Development and 

Panchayath Raj Department 
4 Nagarajan L. V . 

Principal Secretary to Government, 55 

Finance Department 
5 E . Venkatesh 

Secretary to Government, (Agriculture ), 56 

Agriculture & Horticulture Department 
| 6 | M .K . Shankarlinge Gowda Secretary to Government, 

57 
( Transport ), Home & Transport 

Department 
7 Meera C Saksena 

Principal Secretary to Government, 58 
Forest, Ecology & Environment 

Department 
V .P . Baligar 

Principal Secretary to Government, 55 

Commerce and Industries Department 
Witnesses : 
SI. Name 

Designation and Address 

Signature 
No. 
C . S . Raju 

Executive Director, Mahatma Gandhi 
Institute of Rural Energy and 

Development, Jakkur, Bangalore 
| P . A .Meghannavar 

Director(RI) & E /O Joint Secretary to 
Government, Rural Development and 

Panchayat Raj Department. 
RULES AND REGULATIONS OF THE KARNATAKA STATE BIO -FUEL DEVELOPMENT BOARD (KSBDB ) : 
1. Title : These rules and Regulations shall be called "the Rules and Regulations of the Karnataka State Bio - fuel 

Development Board”. 
Status of the Society (KSBDB) : The Society shall be a juristic person , shall have perpetual succession and can sue or 
be sued in its own name through its Managing Director / Member- Secretary . 
Scope and Application : These Rules and Regulations shall extend to all the units and activities of the Society . 
Applicability : These Rules and Regulations shall come into force from the date on which the Society is registered under 
the Karnataka Societies Registration Act, 1960. 
Definitions : In these Rules the following expressions shall have the meaning as indicated below , unless the context 
otherwise requires : 
a ) “ Act” means the Karnataka Societies Registration Act, 1960. 
b ) “ Bio - fuels ” means : Renewable Bio - fuels viz ., Bio - diesel & Bio - ethanol. 


2 


2. 


9509 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


“ Board ” means the Karnataka State Bio - fuel Development Board . 
“ Chairman ” means the person heading the General Body and the person presiding over a meeting in his absence 
as the case may be. 
“ Competent Authority ” means the State Government. 
Executive Committee ” means the Governing Body to which , by these Rules and Regulations , the management of 
the Board and its affairs are entrusted . 
" General Body" means the general body of all the members of the society . 
“ Governing Body” means the Executive Committee . 
“ Managing Director” means the Chief Executive the Society appointed in terms of these Rules and Regulations. 
“ Member - Secretary" means the Managing Director of the Karnataka State Bio- fuel Development Board 
“ Member- Convener” of the Executive Committee means the Managing Director of the Karnataka State Bio -fuel 
Development Board . 
“ Society” means the Karnataka State Bio -fuel Development Board registered under the Karnataka Societies 

Registration Act , 1960 . 

m ) “ State Government” means the Government ofKarnataka . 
6 . Words: 

a ) Words imparting singular number also include plural number and vice -versa. 

b ) Words imparting masculine gender also include feminine gender . 
7 . Membership : The Society shall have a General Body consisting of the following members nominated by the Competent 

Authority in case of non -officials and in ex-officio capacity by virtue ofholding an office of appointment: 
Composition of KSBDB : 
SI.No Designation 

Position 
| ChiefMinister 

Chairman 
Deputy Chairman , State Planning Board 

Vice -Chairman 
3. Minister for Rural Development & Panchayat Raj 

Member 
4 . Minister for Agriculture 

Member 
5 . Minister for Horticulture 

Member 
| 6 . Minister for Industries 

Member 
7 . Minister for Forest 

Member 
8 . | Minister for Revenue 

Member 
Minister for Environment 

Member 
Minister for Energy 

Member 
11. Minister for Transport 

Member 
12 . Chairman , Bio -fuel Task Force 

Member 
Official Members 
1. Chief Secretary to Government 

Member 
Additional Chief Secretary to Government & Development Member 

Commissioner 
3. Principal Secretary to Government, Revenue Department 

Member 
Principal Secretary to Government, Forest, Ecology & Environment Member 
Department 
Principal Secretary to Government, Finance Department 

Member 
6. Principal Secretary to Government, Energy Department 

Member 
Principal Secretary to Government, Planning Department 

Member 
8 . Principal Secretary to Government, Commerce and Industries Member 

Department 
9 . Principal Secretary / Secretary to Government, Rural Development Member 

and Panchayath Raj Department 
Principal Secretary /Secretary to Government (Transport), Home and Member 
Transport Department 
Principal Secretary/Secretary to Government (Agriculture ), Agriculture Member 
& Horticulture Department 


nimi 


4 . 


5 . 


7. 


11. 


2008 - 0 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ನವೆಂಬರ್ ೧೮, ೨೦೧೦ 


9602 


19 


0 


12. Principal Secretary) Secretary to Government Member 

(Horticulture ), Agriculture & Horticulture Department 
13. Principal Secretary /Secretary to Government , Cooperation Member 

Department 
Commissioner,Watershed Development Department, Bangalore | Member 
Commissioner for Excise , Bangalore 

Member 
Commissioner, for Cane Development and Director for Sugar, Member 
Bangalore 
Managing Director, Karnataka State Beverages Corporation Limited , Member 
Bangalore. 
Vice- Chancellor, University of Agricultural Sciences , Bangalore 

Member 
Vice -Chancellor, University of Agricultural Sciences , Dharwad 

Member 
Vice - Chancellor, University of Agricultural Sciences , Raichur 

Member 
|21 Vice -Chancellor, Horticulture University, Bagalkot 

Member 
Nominated Members 
Nominees of Automobile Manufacturing Companies 

Members 
Non - edible Oil Seeds Growers - 3 nominees 

Members 
Bio - fuel Manufacturers - 2 nominees 

Members 
Nominees of Petroleum -Companies 

Members 
Convener, State Level Bankers Committee 

Member 
Managing Director, KSBDB, Bangalore 

Member- Secretary 
Cessation ofMembership : Membership of a member of the General Body or Executive Committee , as the case may be, ex 

officio capacity by virtue of holding an office of appointment, shall cease when he ceases to hold such office of appointment. 
9 . General Body: 
a ) Constitution : The Board will be headed by the Chief Minister as Chairman and the Deputy Chairman of the State 

Planning Board as its Vice - Chairman . The General Body of the Society shall consist of all the members of the Society . 
An IAS/AIS officer of Senior Scale/ Supertime Scale appointed by the Government as Managing Director of the KSBDB 

will be the Chief Executive of the society and shall be the Member - Secretary of the General Body. 
b ) Annual General Meeting: The Society shall hold every year meeting of all its members called Annual General Meeting 

(AGM ). As per Sections 11( 1) and ( 2 ) of the Act. 
Special General Meeting : In addition to the Annual General meeting, a Special Meeting may be convened at any time 
on the request of the Chairman of the General Body or request of the not less than 1/3 of the number of members of the 

Generalbody as per Section 11( 3 ) of the Act. 
d ) Notice of Meetings : For every meeting ofthe General Body , a notice of not less than ten clear days specifying the place , 

date , time and agenda for the meeting shall be sent to all members. An adjourned meeting can be called on a date and 
time fixed by the Chairman . 
Quorum of the Meetings: The quorum at all General body meetings shall be one third of the total strength of the 
members for the proceedings to be validly conducted . In case the quorum is notmet, an adjourned meeting is to be called 
on a date and time fixed by the Chairman . There shall be no quorum for an adjourned meeting of the General Body . The 
members present at such adjourned meeting may transact the business for which themeeting was called . 
Nomination for the Meeting : If a person , who is a member of the General body by virtue of the office held by him , is 
unable to attend a meeting of the General body, he may nominate a subordinate officer in writing as substitute to take his 
place at the meeting . Such a substitute will be entitled to take part in the proceedings of that meeting for which he has 

been nominated and will also have the right to vote . 
g ) Business : Every meeting of the General Body shall be presided over by the Chairman or in his absence , by the Vice 

Chairman or in his absence by one of the othermembers , elected by the members present from among themselves. Each 
member including the member presiding at the meeting of the General Body shall have one vote but the presiding 
member shall also have a casting vote in addition to his vote as member in case of equality of votes. All the matters shall 

be decided by consensus or a majority of votes . 
h ) Reports : The following reports pertaining to the previous financial year shall be placed before the General Body in every 

Annual General Meeting : 


C ) 


Spe 


f ) 


950 $ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


1) 
10 . 


Sl.No . 


Report of the Executive Committee on the affairs of the Society including the progress made in its programmes in 

furtherance of its aims and objectives. 
2. Audited copy of the assets and liabilities statement. 
3. Report of the Auditor of the Society . 
Minutes of the Meeting: A copy of the Minutes of the each meeting shall be furnished to the member of the General 
Body, as soon as possible, after the completion of the meeting. The Chairman shall approve the minutes of the meeting. 
Minutes of every meeting shall be kept by the Member - Secretary and shall be read out at its next meeting and confirmed 
either with or without amendments, as the case may be . 
Resolution : Every resolution of the General Body shall be passed by consensus or by a majority of members present 
and voting, for the resolution to be valid . In case of expediency , the Member-Secretary of the Society may circulate a 
resolution for approval and such resolution shall be deemed to have been passed if majority of themembers approve it . 
Provided that such resolution shall be valid if and only if the Chairman is also one among the members approving the 
resolution . The resolution so passed by circulation shall be recorded in the proceeding of the nextmeeting of the General 
Body. 
Chairman of the General Body nominate such eminent persons in the field of activities related to the objectives of the 
Society , as Members of the General Body . 
The General Body shall provide overall policy guidance and support to the Programmes of the Society . 

Executive Committee : 
a ) Governing Body: the Executive Committee shall be the governing body, to which by these Rules and Regulations 

of the Society , themanagement of its affairs is entrusted . 
Composition : the Revised Executive Committee shall consist of the following members : 
Designation 

Position 
Sri Y .B .Ramakrishna, Hon ble Chairman, Bio -fuel Task Force , 

Chairman 
Additional Chief Secretary to Government and Development Commissioner 

Deputy Chairman 
Principal Secretary /Secretary to Government, Rural Development and Panchayath Raj Member 
Department 
Secretary to Government (Panchayath Raj), Rural Development and Panchayath Raj Member 
Department 
Principal Secretary / Secretary to Government, Commerce & Industries Department Member 
Principal Secretary / Secretary to Government, Revenue Department 

Member 
Principal Secretary / Secretary to Government, Forest, Ecology and Environment Member 
Department 
Principal Secretary / Secretary to Government (Agriculture), Agriculture and Horticulture Member 
Department 
Principal Secretary /Secretary to Government (Horticulture), Agriculture and Horticulture Member 
Department 
Principal Secretary / Secretary to Government (Transport), Home and Transport Member 
Department 
Principal Secretary / Secretary to Government, Co-operation Department 

Member 
Non official Members 
Prof. Balakrishne Gowda , Agriculture University , 

Member 
Sri. Udupi Sreenivasa, Indian Institute of Science , Bangalore . 

Member 
Sri. Rajashekar J. T 

Member 
Dr: G .N . S . Reddy , BIAF , Tiptur 

Member 
Prof. S . J. Patil, Agriculture University , Dharwad 

Member 
Sri. Attihalli Devraj, Agriculture University , Bangalore 

Member 
Sri. Kishan , (Malavalli Power) 

Member 
Managing Director , Karnataka State Bio -fuel Development Board , Bangalore . 

Convener 


| 11 


c) Meetings : The Executive committee will meet once a month in the early days later on , atleast once in two months . 
d ) Notice of Meeting : for every meeting of the Executive Committee, a notice of not less than five clear days specifying the 

place, date, time and agenda for the meeting shall be given to allmembers. An adjourned meeting can be called on a date and 


{JOR - O 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


9803 


time fixed by the Chairperson of the Executive Committee . But, in case of emergency , the Chairperson may reduce the above 
period of notice to such number of days as he deems fit. 
Quorum of the Meetings : The Quorum at allmeetings of the Executive Committee shall be not less than one third of the total 
strength of the members of the Executive Committee for the proceedings to be validly conducted . In case the Quorum is not 
met, the Member-Converner must convene an adjourned meeting . The quorum for an adjourned meeting of the Executive 
committee shall be three. The members present at such adjourned meeting may transact the business for which meeting was 
called . 
Nomination for the Meeting: If a person , who is a member of the Executive Committee by virtue of the office held by him , is 
unable to attend a meeting of the Executive Committee , he may nominate in writing a subordinate officer as substitute to take 
his place at themeeting. Such a substitute will be entitled to take part in the proceedings of thatmeeting for which he has been 
nominated and will also have the right to vote . 
Business : Every meeting of the Executive Committee shall be chaired by its Chairperson or in his absence , by one of the 
other members , elected by members present from among themselves . Each member, including , the member presiding at the 
meeting of the Executive Committee shall have one vote. But, the presiding member shall also have a casting vote in addition 
to his vote as a member, in case of equality of votes. All matters shall be decided by consensus or a majority of votes. 
Minutes of the Meeting : A Copy of the minutes of each meeting shall be furnished to the members of the Executive 
Committee , as soon as possible , after the completion of the meeting . The Chairperson or the Member of the Executive 
Committee who chairs the meeting , as the case may be , shall approve the minutes of the meeting . Minutes of every meeting 
shall be properly kept by the Member -Convener and shall be read out at its next meeting and confirmed either with or without 
amendments, as the case may be . 
Resolution : Every resolution of the Executive Committee shall be passed by consensus or a majority ofmembers present and 
voting, for the resolution to be valid . In case of expediency, the Member-Convener of the Executive Committee may circulate a 
resolution for approval and such resolution shall be deemed to have been passed if majority of the members of the Executive 
Committee approve it. 


h ) 


Provided that such resolution shall be valid if and only if the Chairperson of the Executive Committee is also one among the 
members approving the resolution . The Resolution so passed by circulation shall be recorded in the proceedings of the next 
meeting of the Executive Committee . A member can move a resolution at a meeting of the Executive Committee with 
permission of the Chairperson . 
Co -Opted Members : The Executive Committee shall have right to co -opt as members , eminent persons in the field of 
activities related to the objectives of the Society . The Executive Committee may co -opt a maximum of five Members . The co 
opted members shall have a right to participate in the meetings of the Executive Committee , but shall not have voting rights 

and they shall not constitute the quorum . 
11. Functions and Powers of the Executive Committee : Subject to provisions of the Memorandum of Association and the Rules 

and Regulations, the Executive Committee shall have the control and management of the business and affairs of the Society 
and shallhave all advisory, executive and financial powers to conduct the affairs of the Society through its member Secretary. 
All the duties , powers, functions and rights whatsoever, consequential and incidental to the carrying of the objectives of the 
Society , shall only be exercised or performed by the Executive Committee . In particular and without prejudice to the generality 
of the foregoing provisions, the Executive Committee may ; 
Make, amend or repeal any bye - laws relating to administration and management of the affairs of the Society and lay down 
Business Rules and Service Rules to regulate the transaction of business and working conditions of employees of the Society ; 
Consider and approve the Annual Budget and the Annual Action Plan placed before it by the Managing Director from time to 
time and pass it with such modifications as the Executive Committee may deem fit; 
Accept grants , donations and endowment or give grants , upon such terms and conditions as it may think fit,subject to the 
overall control of the State Government; 
Delegate its power, other than those ofmaking bye -laws to the Managing Director,KSBDB; 
Appoint Committees, Sub -Committees , Expert Panels , Task Force, Working or Study Groups etc., for such purpose and on 
such terms as itmay deem fit; 
Create posts of various cadres required for the running of the Society and also for the implementation of various projects by 

the Society with prior approval of the State Government. It shall have powers to make appointments to the posts so created ; 
g. It may have full powers to procure services of Consulting Agencies , Advisors and Individual Consultants required for the 

implementation of various projects ; 


950 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


c 


o 


s 


h . Appoint all categories of staff required for the society and to fix their remuneration and to define their duties and 

responsibilities ; 
Formulate draft policy consistent with the principles and objectives enunciated in the Memorandum of Association of the 
Society for the consideration of General Body ; 

Prepare Perspective and District Level Action plan in consonance with the objectives of the Societies ; 
k . Organize conduct of the Society base- line studies in different parts ( Districts , Sub -Districts or a group of Districts ) to determine 

the status of bio -fuel production , propagation ,management,processing and marketing of bio -fuel. 

Organize conduct of studies to support supervision , monitoring and evaluation of the programmes; 
m . to provide co -ordination among different agencies concerned with different aspects of bio -fuel development, namely 

production , propagation , creation of essential infrastructure ; 
Encourage participation of private entrepreneurs to set up processing centres in the State and to facilitate contract farming 
among interested farmers to enable the industry to function . 
Take up enumeration / listing of waste land under Forest Department / Revenue Department,publish it at District / Taluk /Hobli 
levels to access the extent of land available for bio -fuel growth . 

Monitor the physical progress of the programmes undertaken ; 
q . Monitor the financialposition of the Society in order to ensure smooth income flow and to review the Annual Audited Accounts ; 
r. Authorize acquisitions by gift, purchase, lease or otherwise , any property, movable or immovable and to construct , alter and 

maintain any building or buildings for purposes of the Society as deemed appropriate by it ; 
S. Authorize investment of funds of the Society in such securities and /or to sell or transfer such investments in such manner as 

the Executive Committee may consider necessary for the safety and benefit of the Society and to convert or change such 
investments , as required by the Executive Committee subject to the laws applicable ; 
Do generally such acts and things as may be necessary or incidental to carry out the objectives of the Society or any of them . 
Provided that concurrence of the State Government shall be obtained for any action under clause 10 (q ) and 10 (r) if the 

transaction involves any asset, acquisition , investment etc ., primarily derived from Government ofKarnataka s Funds . 
12. Strategy for implementation : 
a . The nodal department shall be the Rural Development and Panchayath Raj Department, as it deals with the renewable 

energy . 
The State Task Force on Bio -Fuel, established on 12 .09.2008 will remain as an independent body and continue to advise 
the Government and the Karnataka State Bio - fuel Development Board on policy and programmes related to bio - fuels, 

from time to time. 
C . Revenue & Forest Departments to identify and declare the uncultivable waste land in the State -both governmentlands 

and private lands . This list is to be prepared grama panchayath -wise , taluk -wise and district -wise , vetted by the 
Agriculture Department. 
Entrepreneurs to be invited to the State through media, who would like to set up industrial units in the State for 
processing and manufacturing bio -fuel within the State . Sufficient incentives will be given to these entrepreneurs , in 
addition to the concessions already available in the industrial policy of the State . 
Based on the land availability and the industrial location , contract farming to be encouraged and facilitated tying up with 
industry and the farmers or with the Government Department (if it is Government land), which are being used to cultivate 

non - edible oil seed plants . 
f.Growers will be organized on contract farming basis, as in the case of wine production , Gherkins etc., Community 

mobilization , trading and capacity building activities will be undertaken simultaneously. 
g. Raising of nursery and seedlings of the seed bearing plants will be taken up by Agriculture and Forest Departments or 

private entrepreneur as the case may be. 
h . Collection and processing points will be set up at Hobli level in the concerned areas for collection of the seeds, quality 

check , dissemination of technical know -how and payment to the farmers . 
i.Convergence of various segments at local, National, international collaboration and harnessing its potential will be explored 

and convergence of the various State and Central Government schemes like NREGA, Watershed Development 

Department, National Afforestation Pogramme etc ., would be synergised into the programme. 
j. In case it is found necessary, amendment of Land Revenue Act / Karnataka Land Reforms Act / would be taken up as been 

done in the State of Rajasthan (namely , allotment of waste land for bio -fuel based industry and processing unit ). Land can 
be allotted to the industry on lease basis. The allotment of Government land on lease will be processed by inviting tenders 
from entrepreneurs . 


287 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


9802 


n 


é 


o 


o 


o 


k . The Bio - fuel Park set up in Hassan will be strengthened and if found necessary more such parks, one per Division , will be 

established , where the Agriculturel Horticulture Universities would be involved in maintaining different plant species and 
various models of transesterification / processing units . These units could be utilized for a fee by the small and 

marginal/small scale industries in case they set up such processing units at the taluk level. 
1.Agricultural Insurance Company will be advised to extend suitable insurance coverage for non -edible oil seeds plantation . 
m . The State budget under Rural Development and Panchayath Raj shall have a separate allocation for KSBDB Programme 

encompassing all activities of the Board viz , administration , management and maintenance , incentives , research and 
development programmes , quality control programmes etc. 
Incentives and tax concessions for feed stock, machinery , products , raw materials etc ., would be proposed separately by 
the State Government, also to be in tune with the Central Government Policy. To ensure remunerative prices to the 
farmer for the seeds and as incentives to the Industry for setting up of processing units , incentives in the price of the oil 

also would be considered . To promote use by the transport companies , adequate incentives will be provided . 
13. Member Secretary : 

The Managing Director of KSBDB shall be an officer in the Senior Scale/ Supertime Scale of IAS or any other All India 
Services He shall be the Member- Secretary of the General Body of the Society and its Chief Executive. He shall also be the 

Member- Convener of the Karnataka State Bio - fuel Development Board . 
14 . Powers and Functions of the Managing Director,KSBDB : The Managing Ddirector shall : 

a . Take appropriate actions as may be necessary for execution of the policies laid down by the General Body and the 

Executive Committee and to implement the decisions thereon . 
Be responsible for management and control of day-to -day affairs and administration of the Society as the controlling 
authority of all employees of the Society ; 
Sign all documents and proceedings requiring authentication by the society ; 
Represent the Society in business and legal transactions; 
Receive on behalf of the Society and disburse funds of the Society and sign all necessary documents including bank 
cheques and other negotiable instruments on behalf of the Society , as authorized by the Executive Committee and be 
responsible for the management and control of finances and accounts of the Society ; 
Convene , in consultation with the respective Chairpersons , meetings of the General Body and the Executive 
Committee at stipulated intervals or otherwise , prepare minutes of the meetings and issue them after approvalby the 

Chairpersons or theMembers who preside over the meetings; 
g . Exercise administrative and financial powers as are vested with the Head of Department of the State Government, as 

per orders issued by the State Government from time to time, until specific bye- laws regarding financial and 
administrative power of the Managing Director and other officers are framed and /or adopted by the Executive 
Committee in consultation with the State Government. 
Maintain records of membership , properties and assets as well as accounts of income and expenditure and submit 
prescribed returns to the Registrar within the time limits stipulated under the Act and Rules made there under ; 
Perform such functions and exercise such powers of the Executive Committee as may be delegated to him by it ; 
Perform any of the functions of the Executive Committee during the interval between its meetings where it is 
expedient to do so and place a report in respect thereof,before the Executive Committee for its consideration / 
ratification . 
The Managing Director may engage experts in field of planning , production , business and accounting in the field of 
bio -fuel. There will be two or three such experts who are technically competent and provide necessary advice to the 
Managing Director for efficient functioning . They will be on consolidated remuneration who can be changed from time 

to time depending upon the needs. 
15. Service Rules of Employees of the Society : 
a . The Society may frame and adopt rules regarding service matters of its employees , with the approval of the 

Executive Committee and concurrence of the State Government. 
Scale of pay in respect of the posts to be created by the Executive Committee shall correspond to the scales of pay 
of the employees of the State Government. 
Wherever the Society has not framed and adopted rules regarding service matters of its employees the Society shall 

follow the Civil Service Rules of the State Government. 
d . Terms and Conditions of appointments of the Consultants and other functionaries who are not regular employees of 

the Society , shall be as mutually agreed to . 


gross 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


e. Mode of Recruitment in respect of the posts to be created for the Board shall be on deputation or on short -term 

contract or through outsourcing . For work related specific assignments , persons would be deployed on fixed 

remuneration with provisions for revision , if considered necessary . 
16 . Fund : The Society shall maintain a Fund called "KSBDB Fund " to which it shall credit all sums of money that may be 

provided by the State as well as Central Government and financial assistance from any other source . All sums of money 
credited to the KSBDB Fund shall subject to the bye - laws made in this behalf ,be deposited with any nationalized bank as 

approved by the Executive Committee. 
17 . Property and Assets : All the income, earings ,moveable, and immovable properties of the Society shall be solely utilized and 

applied towards the promotion of its aims and objectives only, as set forth in the Memorandum of Association , and no profit 
thereof shall be paid or transferred directly or indirectly by way of dividends , bonus,profits or in any manner whatsoever, to 
present or past members of the Society . Also,no member of the Society shall have any personal claim on any moveable or 
immovable properties of the Society ormake any profit whatsoever, by virtue of themembership . 


ooo 


oo 


Provided that nothing herein contained shall prevent the payment, in good faith ,of remuneration to any member thereof or 
other persons, in return for any services rendered to the Society or for travelling allowances, daily allowance or similar charges . 
18 . Funds of the Society:- The funds of the Society shall consist of the following ; 
a . Grants - in - aid from Central Government and State Government in furtherance of the objectives of Society 

Contributions from other sources . 
Income from assets of Society . 
Receipts of the Society from other sources. 
Grants donations or assistance of any kind from national and international funding agencies, individuals , associations , 
corporate bodies and others, with prior approval of State Government. 

Other sources mentioned in objectives and functions of the society . 
20 . Accounts and Audit : The financial year of the Society shall begin on the First day of April and end on thirty first day ofMarch 
next year 

a ) the Society shall maintain proper accounts and other relevant records as well as documents and prepare annual 
accounts comprising the receipt and payment accounts , statement of assets and liabilities and the balance sheet . 
b ) The accounts of the Society shall be audited by a Charted Accountant to be appointed by the Executive Committee . The 
nature of audit to be applied and the arrangement to be made in regard to the form of accounts and their maintenance and 
the presentation of the accounts for audit shall be prescribed by the bye -laws to be framed by the Executive Committee. The 
auditor shall also submit a report showing the exact state of financial affairs of the Society. The copies of the balance sheet 

and the auditor s report shall be certified by the auditor. 
21. Annual Report : An Annual report of the affairs of the Society and all work undertaken during the year shall be prepared by the 

Managing Director. This report and duly audited assets and liability statement, income and expenditure account and auditors 
report shall be placed for approvalbefore the Executive Committee. These as approved by the Executive Committee , shall be 
placed before the Annual General Meeting of the General Body before the 30th September of every year. These ,as approved 
by the General body, shall be forwarded to the Government and shall be filed with the Registrar , within the time limit certified 
in Section 13 of the Act, along with a list of names, addresses and occupations of the Members of the Executive Committee 

certified by ther Managing Director. 
22. Amendment: As and when there is any change in nomenclature of Ministries , Departments or Institution (s ) and 

designation (s ) mentioned in these Rules and Regulations , such changes shall automatically stand incorporated in these 

Rules and Regulations. 
23. Suits and proceedings : 

a . The Society may sue or be sued in the name of the Society through its Managing Director. 
b . Any person including a member of the Society who damages, injuries or destroys any property of the Society or 

otherwise acts in a manner resulting in pecuniary loss to the Society, can be sued by the Society . The fact that such 
person may be a member of the Society shall not, in anymanner, prevent the Society from proceeding against him in a 

court of law . 
24 . Indemnity: The members of the General Body , the Executive Committee , the managing Director, auditors , officers of the 
Society and any holding trustee for the timebeing acting in relation to any of the affairs of the Society and their heirs, executors , and 
administrators respectively , shall be indemnified out of the assets of the Society from or against any suits , proceedings,costs , 
charges, losses , damages and expenses which they or any of them incur or sustain by reason of any act done or omitted to be done 


20 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೦೯ 


in or about the executioin of their duty in their respective offices or trusts except such , if any, as they shall incur or sustain by or 
through their own willful neglect or default respectively . 
25 . Validation of Acts : No action taken by the Society shall be rendered invalid or void only due to the reasons that: 

a ) there existed one or moe vacancies in the General Body or the Executive Committee on the day on which the resolution 

was passed ; or 
b ) there was a defect in the appointment of any of its members ; or 

c ) the resolution in pursuance of which the said act was done has subsequently been modified or revoked . 
26 . Common seal : The Society shall have a common seal and logo of such make and design as the Executive Committee may 
approve . 
27 . Powers of the State Government: The State Governmentmay issue directions to the Society on any matter that it deemsfit 
and as may be necessary . Any such direction from the State Government shall be binding on the Society . 


G . S . NARAYANASWAMY 

Secretary to Government 
Rural Development & Panchayat Raj Department 


LOSJOV – 3 


Revised Annexure -III 
LIDEO edes 2008, DST 19 e caise 2008 , 2301SLOVO , OJD OF 01.07. 2010 e 

Cadre structure for karnataka State Bio- fuel Development Board 
Name of the Cadre /Post 

No.of Posts | Scale of pay To be filled by 


Ž 


- 


Managing Director 


Posting an IAS / AIS / Officer in 
the Sr. Scale / Supertime Scale 


Stenographer 


7275 - 13350 


deputation 


Driver 


5800 - 10500 


deputation 


Dalayat 


4800 -7275 


Deputation 


Il Technical 


Technical Officer 


18150- 26925 


Posting an officer in the rank of 
Dy. Conservator of Forest 
belonging to IFS/ State Forest 
Service from Forest Department. 


10800 -20025 


deputation from Forest Dept, 


Asst Technical Officer -1 (in the grade 
of range Forest Officer) 
Asst. Technical Officer- II (in the grade 
of Asst. Agri.Officer) 


1 


Deputation from Agriculture Dept, 


10800 -20025 


Stenographer 


7275 - 13350 


Deputation 


Systems Manager 


Outsourcing 


Data Entry Operator 


Outsourcing 
Deputation or outsourcing 


Dalayat 


4800 -7275 


Law 


Law Officer 


On deputation 


Accounts 


1 


Accounts Officer ( in the rank of Asst. 
Controller of State Accounts Dept.) 


Deputation from State Accounts 
15200 -25650 

Dept., 
G .S . NARAYANASWAMY 

Secretary to Government (Pan .Raj) 
Rural Development & Panchayat Raj Department 


PR . No 1837 


9500 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


COMMERCE AND INDUSTRIES SECRETARIAT 
Sub : Approval to the Project Proposal of M /s . Kali Resorts to set up a " Tourism Resort with Rooms, Villas , 

Cottages, Swimming Pool, Ayurvedic Centres and Sports facilities" in Majali Village , Karwar Taluk, Uttara 

Kannada District. 

Read : Proceedings of the 23rd State High Level Clearance Committee (SHLCC ) Meeting held on 19 - 06 - 2010 . 
Preamble : 

M /s . Kali Resorts progress to set up a “ Tourism Resort with Rooms, Villas , Cottages, Swimming Pool, Ayurvedic Centres 
and Sports facilities” in Majali village , Karwar Taluk , Uttara Kannada District, with an investment of Rs. 80 Crores , generating 
employment to about 90 persons . 

In the 23rd State High Level Clearance Committee (SHLCC ) Meeting held on 19 - 06 - 2010 , the proposal of the Company 
was discussed and approved . 

Government has examined the recommendationsmade by the State High Level Clearance Committee in the 23rd Meeting 
held on 19 - 06 -2010 , in all aspects. 

Hence the following Order. 


Government Order No.: CI 354 SPI 2010 , Bangalore Dated : 14 -07 -2010 


Government is pleased to accord in principle approval to the project proposal of M /s. Kali Resorts to set up a “ Tourism 
Resort with Rooms, Villas , Cottages , Swimming Pool, Ayurvedic Centres and Sports facilities” in Majali Village , Karwar Taluk , Uttara 
Kannada District, with an investment of Rs . 80 Crores generating employment to about 90 persons and extend the following 
infrastructure facilities, incentives and concessions. 
INFRASTRUCTURE FACILITIES : 

1. Land : 50 acres land in Majali Village , Karwar taluk , Uttara Kannada District to be purchased U /s 109 of KLR Act and 

conversion of the same. 

Water: 2 Million LPD from Kali river, subject to approval of the Water Resources Department. 
3. Power: 500 KVA to be serviced by HESCOM . 
4 . Incentives and Concessions: As per prevailing Tourism Policy of the State . 


3 . 


GENERAL TERMS AND CONDITIONS : 

1. Environment: The promoters to obtain CFE and CFO from KSPCB and environmental clearance from MOEF . GOI. 
2 . Employment: The Company shall prepare a plan for development of Human Resources required for the project, 

train local people and provide employment to these trained local youth and comply with the provisions of Industrial 
Policy of Govt. of Karnataka. A copy of Human Resources Development plan shall be sent to the Commissioner for 
1.D . & Director of Industries and Commerce for monitoring . 
Vendor Development: Wherever there is scope for vendor development for the project, the company shall prepare 
a vendor development plan , develop local vendors and procure the required inputs , components and sub assemblies 
from these local vendor units . A copy of the vendor development plan shall be sent to the Commissioner for I.D . & 
Director of Industrial and Commerce for monitoring. 
Social Infrastructure Development: The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce for monitoring. 
5 . Others : 
a ) The project propoments shall adopt rain water harvesting, waste water recycling and water conservation 

techniques. Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including 
GOI and shall submit milistones/progress in implementation of the project regularly, which will be monitored by 

the Department. 
This approval is valid for a period of two years from the date of issue. 


b ) 


By Order and in the name of the Governor of Karnataka 

APARNA PAVATE 
Desk Officer ( Technical Cell) 
Commerce & Industries Department 


P .R . No. 1951 


2008 - 0 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


9500 


COMMERCE AND INDUSTRIES SECRETARIAT 
Sub : Approval to the Project Proposal of M /s. Atria Power Corporation Ltd , to establish a “ 25 MW Solar Thermal 

Power Plant” at Challakere Village , Hiriyur Taluk , Chitradurga District. 

Read : Proceedings of the 23rd State High Level Clearance Committee (SHLCC ) Meeting held on 19 - 06 - 2010 . 
Preamble: 

M /s . Atria Power Corporation Ltd , proposes to establish a " 25 MW Solar Thermal Power Plant" at Challakere Village , 
Hiriyur Taluk , Chitradurga District, with an investment of Rs. 416 crores, generating employment to about 375 persons . 

In the 23rd State High Level Clearance Committee (SHLCC) Meeting held on 19 - 06 -2010 , the proposal of the Company 
has been approved . 

Government has examined the recommendations made by the State High Level Clearance Committee in its 23 d Meeting 
held on 19-06 - 2010 , in all aspects . 

Hence the following Order. 
Government Order No.: Cl 389 SPI 2010 , Bangalore Dated : 14 -07- 2010 

Government is pleased to accord in principle approval to the project proposal of M /s. Atria Power Corporation Ltd , to 
establish a “ 25 MW Solar Thermal Power Plant" at Challakere Village , Hiriyur taluk , Chitradurga District, with an investment of Rs. 
416 crores, generating employment to about 375 persons and extend the following infrastructure facilities, incentives and 
concessions . 
INFRASTRUCTURE FACILITIES : 

1. Land : 250 acres - KIADB to acquire and allot in Challakere Village , Hiriyur Taluk , Chitradurga District. 
2. Water: 100 KLPD from local authorities , subject to availability. 
3. Power : Required power during the construction phase to be serviced by the HESCOM . 

4 . Incentives and Concessions: As per prevailing Policy of the State . 
GENERAL TERMS AND CONDITIONS: 

1. Environment: The promoters to obtain CFE and CFO from KSPCB and environmental clearance from MOEF . GOI. 

Employment: The Company shall prepare a plan for development of Human Resources required for the project, 
train local people and provide employment to these trained local youth and comply with the provisions of Industrial 
Policy of Govt. of Karnataka. A copy of Human Resources Development plan shall be sent to the Commissioner for 

I.D . & Director of Industries and Commerce for monitoring . 
3. Vendor Development: Wherever there is scope for vendor development for the project , the company shall prepare 

a vendor development plan , develop local vendors and procure the required inputs, components and sub assemblies 
from these local vendor units . A copy of the vendor development plan shall be sent to the Commissioner for I.D . & 
Director of Industrial and Commerce for monitoring . 
Social Infrastructure Development: The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissioner for I.D . 
& Director of Industries and Commerce for monitoring . 
Others: 
a) The project proponents shall provide employment to at least one member of the family of each land looser as 

the land is being acquired through KIADB . 
b . The project propoments shall adopt rain water harvesting, waste water recycling and water conservation 

techniques . Zero discharge facility should be adopted wherever applicable. 
c ) The promoters shall take all statutory and other necessary clearances from the competent authorities including 

GOI and shall submit milistones/progress in implementation of the project regularly , which will be monitored by 

the Department 
This approval is valid for a period of two years from the date of issue . 

By Order and in the name of the Governor of Karnataka 

APARNA PAVATE 
P . R . No . 1952 

Desk Officer ( Technical Cell) 
Commerce & Industries Department 


2 . 


4. 


9809 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


COMMERCE AND INDUSTRIES SECRETARIAT 
Sub : Approval to the Project Proposal of M /s. LANCO Infra Tech . Ltd ., to establish a " (360 x 2) MW Gas Based 

Power Plant” in Humnabad Taluk , Bidar District. 

Read : Proceedings of the 23rd State High Level Clearance Committee (SHLCC ) Meeting held on 19 -06 -2010 . 
Preamble : 

M /s . LANCO Infra Tec. Pvt. Ltd . proposes to establish a " ( 360 x 2 ) MW Gas Based Power Plant” in Humnabad Taluk , 
Bidar District, with an investment of Rs. 2500 Crores, generating employment to about 125 persons . 

In the 23rd State High Level Clearance Committee (SHLCC ) Meeting held on 19 -06 - 2010 , the proposal of the Company 
has been approved . 

Government has examined the recommendations made by the State High Level Clearance Committee in the 23rd Meeting 
held on 19 -06 -2010 , in all aspects . 
Hence the following Order. 

Government Order No .: CI 302 SPI 2010 , Bangalore Dated : 14-07- 2010 
Government is pleased to accord in principle approval to the project proposal of M /s . LANCO Infra Tec . Ltd . to establish a 
" (360 x 2) MW Gas Based Power Plant” in Humnabad taluk, Bidar District , with an investment of Rs. 2500 Crores generating 
employment to about 125 persons and extend the following infrastructure facilities , incentives and concessions. 
INFRASTRUCTURE FACILITIES : 

1. Land : 70 acres - KIADB to acquire and allot as SUC at a suitable location that the company will identify in 

Humnabad taluk , Bidar District. 

Water: 6 Million LPD from nearest source subject to approval of the Water Resources Dept. 
3 . Power : 10 MVA during the construction phase to be serviced GESCOM . 

4 . Incentives and Concessions: As per prevailing Industrial/Energy Policy of the State . 
GENERAL TERMS AND CONDITIONS: 

Power Purchase : The project proponent should make arrangements with KPTCL to supply at least 30 % generated 
power to the State Grid through PPA with respective ESCOM and approach KERC for price fixation with “right of first 
refusal by ESCOM ”. 
Environment: The promoters to obtain CFE and CFO from KSPCB and environmental clearance from MOEF . GOI. 
Employment: The Company shall prepare a plan for development of Human Resources required for the project, 
train local people and provide employment to these trained local youth and comply with the provisions of industrial 
Policy of Govt. of Karnataka . A copy of Human Resources Development plan shall be sent to the Commissioner for 

I. D . & Director of Industries and Commerce formonitoring . 
4 . Vendor Development: Wherever there is scope for vendor development for the project, the company shall prepare 

a vendor development plan , develop local vendors and procure the required inputs, components and sub assemblies 
from these local vendor units . A copy of the vendor development plan shall be sent to the Commissioner for I.D . & 
Director of Industrial and Commerce for monitoring. 
Social Infrastructure Development: The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissioner for I.D . 
& Director of Industries and Commerce for monitoring . 
Others : 
a ) The project proponents shall provide employment to at least one member of the family of each land looser as 

the land is being acquired through KIADB . 
b ) The project propoments shall adopt rain water harvesting , waste water recycling and water conservation 

techniques. Zero discharge facility should be adopted wherever applicable . 
c) The promoters shall take all statutory and other necessary clearances from the competent authorities including 

GOI and shall submit milistones/progress in implementation of the project regularly , which willbe monitored by 

the Department. 
This approval is valid for a period of two years from the date of issue . 


1. 


5 . 


By Order and in the name of the Governor of Karnataka 

APARNA PAVATE 
Desk Officer (Technical Cell ) 
Commerce & Industries Department 


P . R . No. 1953 


2008 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


980a 


COMMERCE AND INDUSTRIES SECRETARIAT 
Sub : Approval to the Project Proposal of M /s. Baledh Energy Projects Ltd . to set up a " 25 MW Wind Power 

Plant” at Nargund Taluk , Gadag District. 

Read : Proceedings of the 23rd State High Level Clearance Committee (SHLCC ) Meeting held on 19-06 - 2010. 
Preamble : 

M /s. Baledh Energy Projects Ltd ., proposes to set up a “ 25 MW Wind Power Plant” at Nargund Taluk , Gadag District, 
with an investment of Rs. 153.75 Crores, generating employment to about 33 persons. 

In the 23rd State High Level Clearance Committee (SHLCC) Meeting held on 19-06 - 2010 , the proposal of the Company 
was discussed and approved . 

Government has examined the recommendations made by the State High LevelClearance Committee in its 23 d Meeting 
held on 19 - 06 - 2010 , in all aspects . 
Hence the following Order. 

Government Order No.: CI 348 SPI 2010, Bangalore Dated : 14-07- 2010 
Government is pleased to accord in principle approval to the project proposal of M /s . Baledh Energy Projects Ltd ., to set 
up a “ 25 MW Wind Power Plant” at Nargund Taluk , Gadag District, with an investmentof Rs. 153.75 Crores generating 
employment to about 33 persons and extend the following infrastructure facilities, incentives and concessions. 
INFRASTRUCTURE FACILITIES: 

1. Land : 100 acres to be purchased in Kurlageri, Surkod, Tadahal, Arahatti, Kaddahalli, Naganur, Amargol, Banahatti, 

Kalkeri , Gabbargumpi , Halkussugal, Alagavdi, Hebbal, Kanakikop , Gurlakatti, Siddapur, Jagapur, Hunashikatti 
Villages , Nargund Taluk , Gadag District U /s 109 of KLR Act and conversion of the same for industrial use . 

Water : 1000 LPD from KIADB / Local Authority. 
3. Power: Required power during the construction phase to be serviced by the respective ESCOM . 

4 . Incentives and Concessions : As per prevailing Renewable Energy Policy of the State . 
GENERAL TERMS AND CONDITIONS : 

1. Environment The promoters to obtain CFE and CFO from KSPCB and environmental clearance from MOEF , GOI. 

Employment: The Company shall prepare a plan for development of Human Resources required for the project, 
train local people and provide employment to these trained and comply with the provisions of industrial Policy of 
Govt. of Karnataka . A copy of Human Resources Development plan shall be sent to the Commissioner for I.D . & 

Director of Industries and Commerce formonitoring . 
3 . Vendor Development: Wherever there is scope for vendor development for the project, the company shall prepare 

a vendor development plan , develop local vendors and procure the required inputs, components and sub assemblies 
from these local vendor units. A copy of the vendor development plan shall be sent to the Commissioner for I.D . & 
Director of Industrial and Commerce for monitoring . 
Social Infrastructure Development: The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce for monitoring . 
5 . Others : 
a) The project propoments shall adopt rain water harvesting , waste water recycling and water conservation 

techniques. Zero discharge facility should be adopted wherever applicable. 
The promoters shall take all statutory and other necessary clearances from the competent authorities including 
GOI and shall submit milistones/progress in implementation of the project regularly, which will be monitored by 

the Department 
This approval is valid for a period of two years from the date of issue . 

By Order and in the name of the Governor of Karnataka 

APARNA PAVATE 
P .R . No. 1954 

Desk Officer (Technical Cell ) 
Commerce & Industries Department 


2 . 


9808 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


COMMERCE AND INDUSTRIES SECRETARIAT 
Sub : Approval to the Project Proposal of M /s . Mahe Trust to establish a "World Class Multi Disciplinary Global 

Education Campus" at a suitable location in Doddaballapur Taluk , Chikkaballapur District . 

Read : Proceedings of the 23rd State High Level Clearance Committee (SHLCC) Meeting held on 19-06 -2010 . 
Preamble : 

M /s. Mahe Trust proposes to establish a “ World Class Multi Disciplinary Global Education Campus ” at a suitable 
location in Doddaballapur Taluk , Chikkaballapur District, with an investment of Rs. 495 Crores , generating employment to about 
925 persons. 

In the 23rd State High Level Clearance Committee (SHLCC) Meeting held on 19 -06 -2010 , the proposal of the Company 
was discussed and approved . 

Government has examined the recommendations made by the State High Level Clearance Committee in the 23rd Meeting 
held on 19-06 -2010, in all aspects . 
Hence the following Order. 

Government Order No.: CI 334 SPI 2010 , Bangalore Dated : 15 -07 - 2010 
Government is pleased to accord in principle approval to the project proposal of M /s . Mahe Trust to establish a “World 
Class Multi Disciplinary Global Education Campus” at a suitable location in Doddaballapur Taluk , Chikkaballapur District, with 
an investment of Rs. 495 Crores generating employment to about 925 persons and extend the following infrastructure facilities , 
incentives and concessions . 
INFRASTRUCTURE FACILITIES : 

1. Land : 60 acres - KIADB to acquire and allot as SUC at a suitable location Doddaballapur taluk , Bangalore rural 

District 

Water: 30 lakh LPD from local authority 
3. Power: 6000 KVA to be serviced by BESCOM . 

4 . Incentives and Concessions: Not eligible 
GENERAL TERMS AND CONDITIONS : 

Environment: The promoters to obtain CFE and CFO from KSPCB and environmental clearance from MOEF . GOI. 
2 . Employment: The Company shall prepare a plan for development of Human Resources required for the project , 

train local people and provide employment to these trained local youth and comply with the provisions of industrial 
Policy of Govt. of Karnataka. A copy of Human Resources Development plan shall be sent to the Commissioner for 
I.D . & Director of Industries and Commerce for monitoring. 
Vendor Development: Wherever there is scope for vendor development for the project, the company shall prepare 
a vendor development plan , develop local vendors and procure the required inputs, components and sub assemblies 
from these local vendor units . A copy of the vendor development plan shall be sent to the Commissioner for I.D . & 
Director of Industrial and Commerce for monitoring. 
Social Infrastructure Development: The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce for monitoring. 
5 . Others : 
a ) The project proponents shall provide employment to at least one member of the family of each land looser as 

the land is being acquired through KIADB . 
b ) The project propoments shall adopt rain water harvesting , waste water recycling and water conservation 

techniques . Zero discharge facility should be adopted wherever applicable. 
c ) The promoters shall take all statutory and other necessary clearances from the competent authorities including 

GOI and shall submit milistones/progress in implementation of the project regularly, which will be monitored by 

the Department. 
This approval is valid for a period of two years from the date of issue . 


1 . 


By Order and in the name of the Governor of Karnataka 

APARNA PAVATE 
Desk Officer ( Technical Cell) 
Commerce & Industries Department. 


P . R . No . 1955 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 

೨೯೧೫ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಕ. ನಾ . ಸೇ . ನಿಯಮಗಳ ನಿಯಮ 247(1)ರ ಅನ್ವಯ ನ್ಯಾಯಾಂಗ ಅಧಿಕಾರಿಗಳಿಗೆ ಹೆಚ್ಚುವರಿ 

ಅರ್ಹತಾದಾಯಕ ಸೇವೆಯನ್ನು ನಿವೃತ್ತಿ ಸೌಲಭ್ಯಗಳಿಗೆ ಪರಿಗಣಿಸುವ ಕುರಿತು. 
ಓದಲಾಗಿದೆ : ರಿಜಿಸ್ಟ್ರಾರ್ ಜನರಲ್‌ರವರ ಪತ್ರದ ಸಂಖ್ಯೆ : ಜಿಒಬಿ L225 /2007, ದಿನಾಂಕ : 20 - 02 - 2009. 
ಪ್ರಸ್ತಾವನೆ: 

ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ಮೆಲೆ ಓದಲಾದ ಪತ್ರದೊಂದಿಗೆ 22 ನ್ಯಾಯಾಂಗ ಆಧಿಕಾರಿಗಳ 
ಸೇವಾ ವಿವರಗಳನ್ನೊಳಗೊಂಡ ಪಟ್ಟಿಯನ್ನು ಲಗತ್ತಿಸಿ ಕಳುಹಿಸುತ್ತಾ , ಸದರಿ ಅಧಿಕಾರಿಗಳಿಗೆ ಕ. ನಾ . ಸೇ . ನಿಯಮಾವಳಿಗಳ ನಿಯಮ 247(1) ರ ಅನ್ವಯ 
ಲಭ್ಯವಾಗುವ ಅರ್ಹತಾದಾಯಕ ಸೇವೆಯನ್ನು ನಿವೃತ್ತಿ ಸೌಲಭ್ಯಗಳಿಗೆ ಪರಿಗಣಿಸಲು ಪ್ರಸ್ತಾಪಿಸಿರುತ್ತಾರೆ . 

* ಸದರಿ ಪಟ್ಟಿಯಲ್ಲಿನ ನ್ಯಾಯಾಧಿಕಾರಿಗಳ ಪಟ್ಟಿ ಹಾಗೂ ಅವರುಗಳ ನೇಮಕಾತಿಗೆ ಸಂಬಂಧಿಸಿದ ಅಧಿಕೃತ ದಾಖಲೆಗಳ ಹಿನ್ನೆಲೆಯಲ್ಲಿ ಆ 22 
ಮಂದಿ ನ್ಯಾಯಾಧಿಕಾರಿಗಳಲ್ಲಿ ಕ್ರಮ ಸಂಖ್ಯೆ 1 -11 ಮಂದಿ ನ್ಯಾಯಾಧಿಕಾರಿಗಳು without benefit of Rural Weightage ಮೂಲಕ ನೇಮಕಗೊಂಡಿದ್ದು , 
ಅವರುಗಳ ನಿವೃತ್ತಿ ವೇತನಕ್ಕೆ ಅರ್ಹವಾಗುವ ಅಧಿಕ ಸೇವೆಯನ್ನು ಕ. ನಾ . ಸೇ . ನಿಯಮಗಳ ನಿಯಮ 247(1)ರ ರೀತ್ಯ ಮಂಜೂರು ಮಾಡಲು 
ನಿರ್ಧರಿಸಿದೆ. 
ಅಂತೆಯೇ ಪರಿಶೀಲಿಸಿ ಈ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 59 ಎಲ್ಎಸಿ 2009 , ಬೆಂಗಳೂರು, ದಿನಾಂಕ: 21.07 .2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧ- I ರಲ್ಲಿ ಪಟ್ಟಿ ಮಾಡಿರುವ ನ್ಯಾಯಾಧಿಕಾರಿಗಳು 
without benefit of Rural Weightage ಮೂಲಕ ನೇಮಕಗೊಂಡಿದ್ದು , ಸದರಿ ನ್ಯಾಯಾಂಗ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 247( I)ರ ಮೇರೆಗೆ ನಿವೃತ್ತಿ ವೇತನಕ್ಕೆ ಮಾತ್ರ ಪರಿಗಣಿಸುವಂತೆ ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವಂತೆ 
ಹೆಚ್ಚುವರಿ ಅರ್ಹತಾದಾಯಕ ಸೇವೆಯನ್ನು ಸರ್ಕಾರವು ಮಂಜೂರು ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 1310 ಸೇವೆಗಳು - 3 /09, ದಿನಾಂಕ : 12 - 08 - 2009ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಾ . ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಅನುಬಂಧ - I 
ಸರ್ಕಾರಿ ಆದೇಶ ಸಂಖ್ಯೆ : ಲಾ 59 ಎಲ್‌ಎಸಿ 2009 , ಬೆಂಗಳೂರು, ದಿನಾಂಕ : 21 - 07 - 2010 
ನ್ಯಾಯಾಧೀಶರ ಹೆಸರು ಮತ್ತು ಪದನಾಮ 

ನಿಯಮ 247(I)ರನ್ವಯ ಲಭ್ಯವಾಗುವ 
ಶ್ರೀ /ಶ್ರೀಮತಿ | 

ಹೆಚ್ಚುವರಿ ಅರ್ಹತಾದಾಯಕ ಸೇವಾವಧಿ 


m) 


| 


5 ವರ್ಷಗಳು 


5 ವರ್ಷಗಳು 


5 ವರ್ಷಗಳು 


5 ವರ್ಷಗಳು 


5 ವರ್ಷಗಳು 


ಸಾಬಪ್ಪ 
ಸಿವಿಲ್ ನ್ಯಾಯಾಧೀಶರು ( ಕಿ. ವಿ.) & ಜೆಎಂಎಫ್‌ಸಿ, ಯಳಂದೂರು 

ಯು . ಚಂದ್ರಶೇಖರ್ 
ಸಹಾಯಕ ನಿರ್ದೆಶಕರು, ಕರ್ನಾಟಕ ಜುಡಿಶೀಯಲ್ ಅಕಾಡಮಿ , ಬೆಂಗಳೂರು 
ಎನ್. ಜಿ . ದಿನೇಶ್ 
ಸಿವಿಲ್ ನ್ಯಾಯಾಧೀಶರು ( ಕಿ. ವಿ .) & ಜೆಎಂಎಫ್‌ಸಿ, ಕೃಷ್ಣರಾಜಪೇಟೆ 
ಎ . ಜಿ . ಗಂಗಾಧರ 

ಸಿವಿಲ್ ನ್ಯಾಯಾಧೀಶರು ( ಕಿ. ವಿ.) & ಜೆಎಂಎಫ್‌ಸಿ, ಲಕ್ಷೆಶ್ವರ 
5 . ಇಂದಿರಾ ಮೈಲಸ್ವಾಮಿ ಬೆಟ್ಟಿಯಾರ 

ಪ್ರಿನ್ಸಿಪಲ್ ಸಿವಿಲ್ ಜಡ್ಸ್ (ಕಿ. ವಿ .) ಜೆಎಂಎಫ್‌ಸಿ, ಮಡಿಕೇರಿ 
ಎ .ಕೆ. ನಾಗರಾಜಪ್ಪ 
ಅಪರ ಸಿವಿಲ್ ನ್ಯಾಯಾಧೀಶರು ( ಕಿ . ವಿ .), ಮೈಸೂರು 
ಟಿ .ಶಿವಣ್ಣ 
| ಪ್ರಿನ್ಸಿಪಲ್ ಸಿವಿಲ್ ನ್ಯಾಯಾಧೀಶರು ( ಕಿ. ವಿ.) & ಜೆಎಂಎಫ್‌ಸಿ, ರಾಯಭಾಗ 

ಬಿ . ಗಣೇಶ್ 
| ಡೆಪ್ಯೂಟಿ ರಜಿಸ್ಟಾರ್ ಸಿಟಿ ಸಿವಿಲ್ ಕೋರ್ಟ್, ಬೆಂಗಳೂರು 
ಎನ್. ಶ್ರೀಪಾದ 

ಸಿವಿಲ್ ಜಡ್ಸ್ ( ಕಿ . ವಿ .) & ಜೆಎಂಎಫ್ಸಿ, ಸಿದ್ದಾಪೂರ 
10. | ಧರ್ಮಗಿರಿ ರಾಮಸ್ವಾಮಿ ಸುಬ್ಬಣ್ಣ 

ಸಿವಿಲ್ ಜಡ್ಸ್ ( ಕಿ. ವಿ .) & ಜೆಎಂಎಫ್‌ಸಿ , ಸವದತ್ತಿ 


*ಸಿ, ಮಡಿಕೇರಿ 


5 ವರ್ಷಗಳು 


5 ವರ್ಷಗಳು 


5 ವರ್ಷಗಳು 


5 ವರ್ಷಗಳು 


5 ವರ್ಷಗಳು 


೨೯೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ- ೧ 


ಪಿ . ಜಿ . ಸೋಮಶೇಖರ್ 
ಸಹಾಯಕ ನಿಬಂಧಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 


5 ವರ್ಷಗಳು 
- ನಾ . ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್ . ನಂ . 2004 


ಸಹಕಾರ ಸಚಿವಾಲಯ 
ವಿಷಯ : ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿ., ವಿಜಾಪುರ ಇದರ ಆಡಳಿತಗಾರರ ಅವಧಿಯನ್ನು ವಿಸ್ತರಿಸುವ 

ಬಗ್ಗೆ . 
ಓದಲಾಗಿದೆ : 1. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಯುಬಿಸಿ -1:117 /ಎಸ್ ಎಸ್ಎನ್/2006 -07, 

ದಿನಾಂಕ : 23 - 01 - 2007, 27 - 08 - 2007 ಮತ್ತು 02 - 02 - 2008. 
2. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಯುಬಿಸಿ- 1:117 / ಎಸ್ಎಸ್ಎನ್ /2006 - 07, 

ದಿನಾಂಕ : 26 - 06 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ದಿನಾಂಕ : 23 - 01 - 2007ರ ಆದೇಶದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959ರ ಪ್ರಕರಣ 30 (1) ರಡಿ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ರದ್ದುಗೊಳಿಸಿ ಆಡಳಿತಗಾರರನ್ನು 
ನೇಮಿಸಿದ್ದಾರೆ. ತದನಂತರ ಆಡಳಿತಗಾರರ ಅವಧಿಯನ್ನು ಕಾಲಕಾಲಕ್ಕೆ ವಿಸ್ತರಿಸಿದ್ದು ಅಂತಿಮವಾಗಿ ಸರ್ಕಾರದ ಆದೇಶ ಸಂಖ್ಯೆ : ಸಿಒ 133 ಸಿಎಲ್ಎಂ 
2008, ದಿನಾಂಕ : 23 -01-2010ರಲ್ಲಿ ಆಡಳಿತಗಾರರ ಅವಧಿಯನ್ನು ದಿನಾಂಕ : 23 - 07 - 2010 ರವರೆಗೆ ವಿಸ್ತರಿಸಿದೆ. 

ಆಡಳಿತಗಾರರ ಅವಧಿಯಲ್ಲಿ ಬ್ಯಾಂಕಿನ ಸಾಲದ ಅಸಲು ಮತ್ತು ಬಡ್ಡಿ ಸೇರಿ ಒಟ್ಟು ರೂ . 79.25 ಕೋಟಿ ವಸೂಲಿ ಮಾಡಲಾಗಿದೆ ಹಾಗೂ 
ಠೇವಣಿಗಳನ್ನು ರೂ . 215.61 ಕೋಟಿಗಳಿಗೆ ಹೆಚ್ಚಿಸಲಾಗಿದೆ. ಬ್ಯಾಂಕು 2009 -10ನೇ ಸಾಲಿನ ತಾತ್ಕಾಲಿಕ ಅಢಾವೆ ಪತ್ರಿಕೆ ಪ್ರಕಾರ ಆದಾಯಕರ ಪಾವತಿಗೆ 
ಪೂರ್ವ ರೂ . 5.25 ಕೋಟಿ ಲಾಭ ಗಳಿಸಿದೆ. ಅಲ್ಲದೇ ಅನುತ್ಪಾದಕರ ಆಸ್ತಿಯನ್ನು ರೂ . 74.43 ಕೋಟಿಯಿಂದ ರೂ . 30.82 ಕೋಟಿಗೆ ಇಳಿಸಲಾಗಿದೆ. 
ಬ್ಯಾಂಕಿನ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತಾ ಬಂದಿದ್ದರೂ ಬ್ಯಾಂಕು ರೂ . 705.16 ಲಕ್ಷ ಕ್ರೋಢಿಕೃತ ನಷ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ 
ಹಾನಿಯನ್ನು ತೊಡೆದು ಹಾಕಿ ಬ್ಯಾಂಕನ್ನು ಲಾಭದಲ್ಲಿ ತರಲು ಕೆಲವು ಗುಣಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಆಡಳಿತಗಾರರ ಅವಧಿಯನ್ನು 
ಇನ್ನೂ 6 ತಿಂಗಳು ವಿಸ್ತರಿಸಲು ಕೋರಿದ್ದು ಬ್ಯಾಂಕಿನ ಪುನಶ್ವೇತನಗೊಳಿಸುವ ದೃಷ್ಟಿಯಿಂದ ಹಾಗೂ ಆಡಳಿತಗಾರರ ಕೋರಿಕೆಯಂತೆ ಕರ್ನಾಟಕ 
ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರಡಿ ದತ್ತವಾದ ಅಧಿಕಾರದನ್ವಯ ಆಡಳಿತಗಾರರ ಅವಧಿಯನ್ನು ದಿನಾಂಕ : 24 - 07 - 2010 
ರಿಂದ 6 ತಿಂಗಳು ವಿಸ್ತರಿಸಲು ಮೇಲೆ ಓದಲಾದ (2)ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 
ಸಹಕಾರ ಸಂಘಗಳ ನಿಬಂಧಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 122 ಸಿಎಲ್ಎಂ 2010, ಬೆಂಗಳೂರು, ದಿನಾಂಕ : 20.07.2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಸಂಗತಿಗಳ ಹಿನ್ನೆಲೆಯಲ್ಲಿ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಆಡಳಿತಗಾರರ ಅವಧಿಯನ್ನು ದಿನಾಂಕ : 
24 - 07 - 2010 ರಿಂದ 15 - 09 - 2010 ರವರೆಗೆ ವಿಸ್ತರಿಸಲು ಅನುವಾಗುವಂತೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 
121ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ಪ್ರಕರಣ 30 (1) ಈ ಕೆಳಕಂಡ 
ಮಾರ್ಪಾಟುಗಳೊಂದಿಗೆ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ಲಿ., ವಿಜಾಪುರ ಇದಕ್ಕೆ ಅನ್ವಯವಾಗತಕ್ಕದ್ದೆಂದು ನಿರ್ದೇಶಿಸುತ್ತದೆ, ಎಂದರೆ : 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 30 ಉಪಪ್ರಕರಣ(1) ರಲ್ಲಿನ “ಒಂದು ವರ್ಷ ” ಎಂಬ ಪದಗಳಿಗೆ ಬದಲಾಗಿ 
“ಮೂವತ್ತೆಂಟು ತಿಂಗಳು” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 
ಸೂಚನೆ : (1) ಪ್ರಕರಣ 30 ಉಪ- ಪ್ರಕರಣ(1) ಮಾಡಿದ ಈ ಮಾರ್ಪಾಡು ದಿನಾಂಕ : 15 - 09 -2010ರವರೆಗೆ ಜಾರಿಯಲ್ಲಿರತಕ್ಕದ್ದು . 

(2) ಮೇಲ್ಕಂಡ ಬ್ಯಾಂಕಿನ ಆಡಳಿತಗಾರರ ಅವಧಿಯೊಳಗೆ ತಪ್ಪದೆ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆ ಜರುಗಿಸಲು 
ಆಡಳಿತಗಾರರಿಗೆ ಎಲ್ಲಾ ಅಗತ್ಯ ಕ್ರಮಗಳನ್ನು ಅನುಸರಿಸಲು ನಿರ್ದೇಶನ ನೀಡಲು ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್. ಎಸ್ . ನೂಲಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ .ಆರ್. ನಂ . 2005 

ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ನವೆಂಬರ್ ೧೮, ೨೦೧೦ 


೨೯೧೭ 


ಸಹಕಾರ ಸಚಿವಾಲಯ 
ವಿಷಯ : ದಿನಾಂಕ : 30 - 09 - 2010ರೊಳಗೆ ನಡೆಸಬೇಕಾಗಿರುವ ದಿ ಮಾರ್ಕಂಡೇಯ ಸಹಕಾರಿ 

ಸಕ್ಕರೆ ಕಾರ್ಖಾನೆ ನಿ . ಬೆಳಗಾವಿ ಇದರ ಆಡಳಿತ ಸಮಿತಿ ಚುನಾವಣೆಯನ್ನು ಮುಂದೂಡುವ 

ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಒ 213 ಸಿಎಲ್‌ಎಂ 2009 , ದಿನಾಂಕ : 

04 - 01 - 2010 . 
2 . ದಿ ಮಾರ್ಕಂಡೇಯ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ., ಬೆಳಗಾವಿ ಇದರ ಅಧ್ಯಕ್ಷರ ಪತ್ರ 

ಸಂಖ್ಯೆ : ಎಂಸಿಎಸ್‌ಎಂ/ಬಿಓಡಿ/2010 -11 /42 ದಿನಾಂಕ : 15 - 07 - 2010. 
ಪ್ರಸ್ತಾವನೆ : 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 39ಎ( 2) ರಡಿ ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ ದಿ 
ಮಾರ್ಕಂಡೇಯ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ. ಬೆಳಗಾವಿ ಇದರ ಆಡಳಿತ ಸಮಿತಿಯ ಚುನಾವಣೆಯನ್ನು ದಿನಾಂಕ : 30 -09 - 2010ರಂದು 
ಮುಂದೂಡಿ ಆದೇಶ ಹೊರಡಿಸಲಾಗಿದೆ. ಮೇಲೆ ಓದಲಾದ ( 2) ರ ಅಧ್ಯಕ್ಷರ ಪತ್ರದಲ್ಲಿ ಮೇಲ್ಕಂಡ ಸಹಕಾರ ಸಕ್ಕರೆ ಕಾರ್ಖಾನೆ ನಿ . ಇದರ ಎಲ್ಲಾ 
ನಿರ್ದೆಶಕರುಗಳು ಷೇರು ಬಂಡವಾಳವನ್ನು ವಸೂಲಿ ಮಾಡುವ ಕಾರ್ಯದಲ್ಲಿ ನಿರತರಾಗಿರುವುದರಿಂದ ಸದರಿ ಆಡಳಿತ ಸಮಿತಿಯ ಚುನಾವಣೆಯನ್ನು 
ದಿನಾಂಕ : 31 - 03 - 2011 ರವರೆಗೆ ಮುಂದೂಡಲು ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಒ 141 ಸಿಎಲ್‌ಎಂ 2010 , ಬೆಂಗಳೂರು, ದಿನಾಂಕ: 20.07.2010 
ದಿ ಮಾರ್ಕಂಡೇಯ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ. ಬೆಳಗಾವಿ ಇದಕ್ಕೆ ಅನ್ವಯವಾಗುವಂತೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959ರ ಪ್ರಕರಣ 39ಎ (4) ಮತ್ತು 121ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಅಧಿನಿಯಮದ ಪ್ರಕರಣ 28 ( 4), 28ಎ (5), 28ಬಿ ( 2), 
29ಎಫ್ ( 4) ಮತ್ತು 39ಎ( 2) ಅನ್ನು ಮಾರ್ಪಾಟು ಮಾಡಿ ಸದರಿ ಬ್ಯಾಂಕಿನ ಆಡಳಿತ ಸಮಿತಿಗೆ ಚುನಾವಣೆಯನ್ನು ದಿನಾಂಕ : 31 - 03 - 2011ರೊಳಗೆ 
ನಡೆಸುವಂತೆ ಆದೇಶಿಸುತ್ತದೆ. 
ಸೂಚನೆ : ಪ್ರಕರಣ 28ಎ (4), 28ಎ (5), 28ಬಿ (2), 29ಎಫ್ ( 4) ಮತ್ತು 39ಎ ( 2) ಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ : 31 - 03 - 2011ರ 

ವರೆಗೆ ಜಾರಿಯಲ್ಲಿರತಕ್ಕದ್ದು . ಈ ಅವಧಿಯು ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ 
ಪ್ರಕರಣಗಳ ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು . ಈ ಆದೇಶದ ಮೂಲಕ ಮಾರ್ಪಾಡು ಮಾಡಿದಂತೆ ಸದರಿ ಪ್ರಕರಣದ 
ಹಿಂದಿನ ಕಾರ್ಯಾಚರಣೆ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್ .ಎಸ್ . ನೂಲಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ . ಆರ್. ನಂ . 2006 

ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಮಾನ್ಯ ಸಂಸತ್ ಸದಸ್ಯರ ನೇಮಕಾತಿ ಷರತ್ತು ಮತ್ತು ನಿಬಂಧನೆಗಳನ್ನು ಹೊರಡಿಸುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 37 ಶಿಸನೇ 2000 ದಿನಾಂಕ : 13 - 04 - 2000 ಮತ್ತು 

ಸಿಆಸುಇ 52 ಶಿಸನೇ 2000 ದಿನಾಂಕ 19 - 07 -2000 . 
2. ಸೇರ್ಪಡೆ ಸಂಖ್ಯೆ ಸಿಆಸುಇ 52 ಶಿವಾನಿ 2000 ದಿನಾಂಕ : 03 - 11 - 2000. 
3. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 544 ಆಹಿಸೇ 2008 ದಿನಾಂಕ : 

29 - 01 - 2009. 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಆದೇಶಗಳಲ್ಲಿ ಮಾನ್ಯ ಸಂಸತ್ ಸದಸ್ಯರ ಆಪ್ತ ಸಹಾಯಕರನ್ನು ನೇಮಿಸಲು ಕಂದಾಯ ಇಲಾಖೆಯಲ್ಲಿ ಸಿಬ್ಬಂದಿ 
ವರ್ಗವನ್ನು ಸೃಜಿಸಲಾಗಿದೆ ಮೇಲೆ ಓದಲಾದ ( 2) ರ ಸೇರ್ಪಡೆಯಲ್ಲಿ ಮಾನ್ಯ ಸಂಸತ್ ಸದಸ್ಯರ ಆಪ್ತ ಸಹಾಯಕರಾಗಿ ಗುತ್ತಿಗೆ ಆಧಾರದ ಮೇಲೆ 
ಕರ್ನಾಟಕ ನಾಗರೀಕ ಸೇವೆಗಳ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು 1997ರ ನಿಯಮ 15ರನ್ವಯ ಗುತ್ತಿಗೆ ಆಧಾರದ ಮೇಲೆ ನೇಮಿಸಲು 
ಜಿಲ್ಲಾಧಿಕಾರಿಗಳಿಗೆ ಅವಕಾಶ ನೀಡಲಾಗಿದೆ. ಮೆಲೆ ಓದಲಾದ ( 2) ರ ಅಧಿಕೃತ ಜ್ಞಾಪನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯ , ಸಚಿವರ ಆಪ್ತ 
ಶಾಖೆ, ವಿಧಾನ ಪರಿಷತ್ತು /ಸಭೆ, ರಾಜ್ಯ ಸಭೆ/ಲೋಕ ಸಭೆ ಸದಸ್ಯರ ಆಪ್ತ ಸಿಬ್ಬಂದಿ ಶಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ 
ನೌಕರರ ಸಂಚಿತ ವೇತನವನ್ನು ನಿಗದಿಪಡಿಸಲಾಗಿದೆ. ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಳ್ಳುವ ಮಾನ್ಯ ಸಂಸತ್ ಸದಸ್ಯರ ಆಪ್ತ ಸಹಾಯಕರ 
ನೇಮಕಾತಿ ಷರತ್ತು ಮತ್ತು ನಿಬಂಧನೆಗಳನ್ನು ಆಡಳಿತದ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳೇ ಹೊರಡಿಸುವುದು ಸೂಕ್ತವೆಂದು ಪರಿಗಣಿಸಿ 
ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 220 ಆಹಿಸೇ 2010, ಬೆಂಗಳೂರು, ದಿನಾಂಕ: 24.07 .2010 
ಸೂಕ್ತ ಪರಿಶೀಲನೆಯ ನಂತರ ಗುತ್ತಿಗೆ ಆಧಾರದ ಮೇಲೆ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ 
ನಿಯಮ 15ರನ್ವಯ ಮಾನ್ಯ ಸಂಸತ್ ಸದಸ್ಯರ ಆಪ್ತ ಸಹಾಯಕರಾಗಿ ನೇಮಕಗೊಂಡಿರುವ ನೌಕರರ ನೇಮಕಾತಿ ಷರತ್ತು ಮತ್ತು ನಿಬಂಧನೆಗಳನ್ನು 
ಅನುಬಂಧದಲ್ಲಿರುವಂತೆ ನೇಮಕ ಮಾಡಿರುವ ಹುದ್ದೆಗೆ ನಿಗದಿಪಡಿಸಿರುವ ಸಂಚಿತ ವೇತನದಲ್ಲಿ ಆದೇಶ ಹೊರಡಿಸಲು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ 
ಅವಕಾಶ ನೀಡಿದೆ. 


೨೯೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ- ೧ 


ಮಾನ್ಯ ಸಂಸತ್ ಸದಸ್ಯರ ಆಪ್ತ ಸಹಾಯಕರಾಗಿ ನೇಮಕಗೊಳ್ಳುವ ನಿಗಮ : ಮಂಡಳಿ ಸ್ಥಳೀಯ ಸಂಸ್ಥೆಗಳು : ಸ್ವಾಯುತ್ತ : ಶಾಸನಬದ್ದ 
ಸಂಸ್ಥೆಗಳ ಗ್ರೂಪ್ ಸಿ ನೌಕರರ ನೇಮಕಾತಿ ಷರತ್ತು ಮತ್ತು ನಿಬಂಧನೆಗಳನ್ನು ಹೊರಡಿಸಲು ಪ್ರಸ್ತಾವನೆಯನ್ನು ಪ್ರತ್ಯೇಕವಾಗಿ ಸರ್ಕಾರಕ್ಕೆ ಕಳುಹಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುಕ್ಕಿಣಿ ದಿವಾಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ -1) 


ಅನುಬಂಧ 

ಗುತ್ತಿಗೆ ನೇಮಕಾತಿಯ ನಿಬಂಧನೆ ಹಾಗೂ ಷರತ್ತುಗಳು 
1. ...................ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ.......... ದಿನಾಂಕ.. .............. ......................ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ 

ಮೇರೆಗೆ ನೇಮಕ ಮಾಡಿರುವ ಶ್ರೀ /ಶ್ರೀಮತಿ........... ....... ಇವರ ಗುತ್ತಿಗೆ ನೇಮಕಾತಿಯ ಅವಧಿಯು ದಿನಾಂಕ...... .. ......ರಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಶ್ರೀ ...................... ಮಾನ್ಯ ಶಾಸಕರು , ..................ವಿಧಾನಸಭಾ /ವಿಧಾನಪರಿಷತ್ತು ಕ್ಷೇತ್ರ 
ಇವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ 

ಇದ್ದು ಇದೊಂದು ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 
2 . ಇವರ ಒಪ್ಪಂದದ ನೇಮಕಾತಿಗೆ ಕ್ರೋಢಿಕೃತ ಮಾಸಿಕ ಸಂಬಳ ರೂ . .............( .................... ರೂಪಾಯಿಗಳು ಮಾತ್ರ) ಗಳಿಗೆ 

ನಿಗದಿಪಡಿಸಲಾಗಿದೆ , ಇದಲ್ಲದೆ ಇನ್ನಿತರ ಯಾವುದೇ ಭತ್ಯೆಗಳಿಗೂ ಇವರು ಅರ್ಹರಾಗಿರುವುದಿಲ್ಲ . 
3 . ಇವರು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇಬೇಕಾದಲ್ಲಿ ಮಾತ್ರ ಅವರ ನೇಮಕಾತಿ ಹೊಂದಿರುವ ಹುದ್ದೆಯ ಕಾಲಿಕ 

ವೇತನ ಶ್ರೇಣಿಯ ಕನಿಷ್ಠ ವೇತನದ ಮೇಲೆ ನಿಯಮಾನುಸಾರ ಲಭ್ಯವಿರುವ ಪ್ರಯಾಣ ಭತ್ಯೆ ಮತ್ತು ದಿನ ಭತ್ಯೆಯನ್ನು ಪಡೆಯಲು 

ಅರ್ಹರಾಗಿರುತ್ತಾರೆ. 
4. ಸದರಿ ಒಪ್ಪಂದದ ನೌಕರರು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆಯನ್ನು ಮಾತ್ರ ಪಡೆಯಲು ಅರ್ಹರಾಗಿರುತ್ತಾರೆ. 
5. ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೆ ವೈದ್ಯಕೀಯ ಕಾರಣಗಳ ಮೇರೆಗಾಗಲಿ ಅಥವಾ ಬೇರೆ ಕಾರಣಗಳಿಂದಾಗಲೀ ಅನಧಿಕೃತ ಗೈರು 

ಹಾಜರಿಯಾದಲ್ಲಿ ಗುತ್ತಿಗೆ ಆಧಾರದ ನೇಮಕಾತಿಯು ತಾನಾಗಿಯೇ ರದ್ದಾಗುತ್ತದೆ . 
6, ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆದು, ವೈದ್ಯಕೀಯ ಕಾರಣಗಳ ಮೇಲೆ ಅಥವಾ ಸಮರ್ಥನೀಯ ಕಾರಣಗಳ ಮೇರೆಗೆ ಗುತ್ತಿಗೆ 

ಆಧಾರದ ಅವಧಿಯಲ್ಲಿ ಮೂರು ತಿಂಗಳಿಗೆ ಮೀರದಂತೆ , ಗೈರು ಹಾಜರಾದಲ್ಲಿ ಆ ಕಾರಣದಿಂದ ಗುತ್ತಿಗೆ ನೇಮಕಾತಿ ರದ್ದಾಗುವುದಿಲ್ಲ. 
ಆದರೆ ಈ ಅವಧಿಯಲ್ಲಿ ಕರ್ತವ್ಯ ರಹಿತ ದಿನಗಳೆಂದು ( ಡೈಸ್ ನಾನ್) ಪರಿಗಣಿಸಲಾಗುವುದು ಮತ್ತು ಅವರು ಈ ಅವಧಿಗೆ ಯಾವುದೇ 

ವೇತನ ಮತ್ತು ಇತರ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 
7. ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಲ್ಲಿ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ ಅಂದರೆ, ವೇತನ, ಬಡ್ಡಿ, 

ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು ಅರ್ಹರಾಗಿರುವುದಿಲ್ಲ. 
8. ಸದರಿ ನೌಕರರ ದುರ್ವತ್ರನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಭವಿಸಬಹುದಾದ ಎಲ್ಲಾ ನಷ್ಟಗಳನ್ನು ಸರ್ಕಾರಕ್ಕೆ ಸದರಿ ನೌಕರರು 

ಭರಿಸಿಕೊಡಲು ಬದ್ಧರಾಗಿರತಕ್ಕದ್ದು. 
9. ಸದರಿ ಒಪ್ಪಂದದ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೂ ಖಾಯಂ ಎಂದು ಪರಿಗಣಿಸುವುದಿಲ್ಲ. 
10. ಇವರು ತಮ್ಮ ಕರ್ತವ್ಯ, ಕಾರ್ಯ, ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ , ಮತ್ತು ಆಸಕ್ತಿಯಿಂದ ನಿರ್ವಹಿಸತಕ್ಕದ್ದು. 
11. ಇವರು ತಮ್ಮ ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ನೆರವೇರಿಸುತ್ತಿರುವಾಗ ಲಭ್ಯವಾಗಹುದಾದ ಅಥವಾ ದೊರಕಬಹುದಾದ ಅಧಿಕೃತ 

ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
12. ಇವರು 1966ರ ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಾಮಾವಳಿಗಳು ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , 

ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಬದ್ಧರಾಗಿರತಕ್ಕದ್ದು. 
13. ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 
14 . ಇವರ ದುರ್ನಡತೆಯಿಂದಾಗಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು 

ಸರ್ಕಾರಕ್ಕೆ ತುಂಬಿಕೊಡಲು ಹೊಣೆಯಾಗಿರುತ್ತಾರೆ. 
15. ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ 50 ರೂಪಾಯಿಗಳ ಮೌಲ್ಯದ ಛಾಪಾ ಕಾಗದದಲ್ಲಿ ಸದರಿ 
ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಒಪ್ಪಿಸತಕ್ಕದ್ದು. 

ರುಕ್ಕಿಣಿ ದಿವಾಕರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್ . 2007 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 

( ಆಡಳಿತ - 1) 


2008 - 0 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೧೯ 


COMMERCE AND INDUSTRIES SECRETARIAT 
Sub : Approval to the Project Proposal of M /s. SOMA Enterprises Ltd., to establish an 

" International Convention Centre with Exhibition Hall , Retail and Entertainment 

facility and Hotel" Near BIAL, Devanahalli Taluk , Bangalore Rural District. 
Read : Proceedings of the 23rd State High Level Clearance Committee (SHLCC ) Meeting held on 

19-06 - 2010 . 
Preamble : 

M /S. SOMA Enterprises Ltd ., proposes to establish an “ International Convention Centre with Exhibition Hall, Retail 
and Entertainment facility and Hotel " Near BIAL , Devanahalli Taluk , Bangalore Rural District with an investment of Rs. 1000 
crores, generating employment to about 660 persons . 

In the 23rd State High Level Clearance Committee (SHLCC ) Meeting held on 19 -06 - 2010 , the proposal of the Company 
was discussed and approved . 

Government has examined the recommendations made by the State High Level Clearance Committee in its 23" Meeting 
held on 19 - 06 - 2010 , in all aspects. 
Hence the following Order. 

Government Order No.: CI 286 SPI 2010 , Bangalore Dated : 15 -07 -2010 
Government is pleased to accord in principle approval to the project proposal of M /s. SOMA Enterprises Ltd., to establish 
an “ International Convention Centre with Exhibition Hall, Retail and Entertainment facility and Hotel" Near BIAL, Devanahalli 
Taluk, Bangalore Rural District with an investment of Rs. 1000 crores, generating employment to about 660 persons and extend the 
following infrastructure facilities, incentives and concessions. 
INFRASTRUCTURE FACILITIES : 
1 . Land : 

35 acres - KIADB to acquire and allot as SUC at a suitable location that the Company will 
identify in Devanahalli Taluk, Bangalore Rural District OR 35 acres of land identified by the 
Tourism Departmentnear BIAL , Devanahalli taluk , Bangalore Rural District, if so decided by 

the Tourism Dept. under the PPP route . 
2. Water: 

1. 20 Million LPD from KIADB , Borewells and recycle water. 
3. Power: 

16 MW to be serviced by BESCOM . 
Incentives and 

Not eligible . 
Concessions: 
GENERAL TERMS AND CONDITIONS : 

1. Environment: The promoters to obtain CFE and CFO from KSPCB and environmental clearance from MOEF . GOI. 
2 . Employment: The Company shall prepare a plan for development of Human Resources required for the project, 

train local people and provide employment to these trained local youth and comply with the provisions of Industrial 
Policy of Govt. of Karnataka. A copy of Human Resources Development plan shall be sent to the Commissioner for 
I.D . & Director of Industries and Commerce for monitoring . 
Social Infrastructure Development: The Company is advised to take up social infrastructure development projects 
in the vicinity of the proposed location of the unit. A copy of such projects shall be sent to the Commissioner for I.D . 

& Director of Industries and Commerce for monitoring . 
4 . Vendor Development: Where ever there is scope for vendor development for the project, the company shall 

prepare a vendor development plan , develop local vendors and procure the required inputs, components and sub 
assemblies from these local vendor units. A copy of the vendor development plan shall be sent to the Commissioner 
for I.D . & Director of Industries and Commerce for monitoring . 
Others: 
d ) The project proponents shall provide employment to at least one member of the family of each land looser as 

the land is being acquired through KIADB . 
e) The project proponents shall adopt rainwater harvesting , waste water recycling and water conservation 

techniques. Zero discharge facility should be adopted wherever applicable . 


4 . 


98 90 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


f) The promoters shall take all statutory and other necessary clearances from the competent authorities including 

GOI and shall submit milistones/ progress in implementation of the project regularly, which will be monitored by 

the Department 
This approval is valid for a period of two years from the date of issue. 


By Order and in the name of the Governor of Karnataka 

APARNA PAVATE 
Desk Officer (Technical Cell) 
Commerce & Industries Department 


P .R . No. 2008 


COMMERCE AND INDUSTRIES SECRETARIAT 


Sub : Approval to the Project Proposal of M /s . Valliappa Software Technological Park Pvt. Ltd ., to 

establish a " 90 MW Gas Based Power Plant" at Bannikuppe Village , Bidadi Hobli, 

Ramanagara District 
Read : Proceedings of the 23rd State High Level Clearance Committee (SHLCC) Meeting held on 

19 -06 - 2010 
Preamble : 

M /s . Valliappa Software Technological Park Pvt. Ltd ., proposes to establish a " 90 MW Gas Based Power Plant" at 
Bannikuppe Village , Bidadi Hobli , Ramanagara District. with an investment of Rs . 500 crores, generating employment to about 675 
persons. 

In the 23rd State High Level Clearance Committee (SHLCC) Meeting held on 19 -06 -2010 , the proposal of the Company 
was discussed and approved . 

Governmenthas examined the recommendations made by the State High Level Clearance Committee in its 23rd Meeting 
held on 19 -06 -2010 , in all aspects . 
Hence the following Order. 

Government Order No.: CI 337 SPI 2010 , Bangalore Dated : 15 -07 - 2010 
Government is pleased to accord in principle approval to the project proposal of M /s. Valliappa Software Technological 
Park Pvt. Ltd., to establish a “ 90 MW Gas Based Power Plant ” at Bannikuppe Village, Bidadi Hobli, Ramanagara District with an 
investment of Rs. 500 crores, generating employment to about 675 persons and extend the following infrastructure facilities , 
incentives and concessions. 
INFRASTRUCTURE FACILITIES : 
1. Land: 

40 acres own land at Sy.Nos . 13/4 to 13/6 , 13 /8 to 13/11, 13/13, 13/5, 13 /6 , 15/1 to 15 /3, 
18 /1 , 19/1A 19 /1B , 19/2 and 193 in Bannikuppe village, Bidadi Hobli, Ramanagara District. 

The Deputy commissioner , Ramanagar District to permit the change of land use . 
Water : 

2 lakh LPD from own source/local authority. 
Power : 

100 KVA to be serviced by BESCOM . 
Incentives and 

As per prevailing Industrial/Energy Policy of the State . 
Concessions : 
GENERAL TERMS AND CONDITIONS : 
1. Environment: The promoters to obtain CFE and CFO from KSPCB and environmental clearance from MOEF . GOI. 

Employment: The Company shall prepare a plan for development of Human Resources required for the project, train local 
people and provide employment to these trained local youth and comply with the provisions of Industrial Policy of Govt . of 
Karnataka . A copy of Human Resources Development plan shall be sent to the Commissioner for I.D . & Director of 
Industries and Commerce for monitoring. 
Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce for monitoring . 


n 


o 


2007 - 0 . 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


95 90 


4 . 


b ) 


Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 

Industries and Commerce for monitoring 
5. Others : 

a) The project proponents shall adopt rainwater harvesting , waste water recycling and water conservation 

techniques. Zero discharge facility should be adopted wherever applicable . 
The promoters shall take all statutory and other necessary clearances from the competent authorities including 
GOI and shall submit milistones/progress in implementation of the project regularly , which will be monitored by 

the Department 
This approval is valid for a period of two years from the date of issue . 

By Order and in the name of the Governor of Karnataka 

APARNA PAVATE 
P . R . No. 2009 

Desk Officer (Technical Cell) 
Commerce & Industries Department 


COMMERCE AND INDUSTRIES SECRETARIAT 
Sub : Approval to the Project Proposal of M /s. V .G . Ware housing Logistics to set up a " Ware 

housing , Cold Storage , Logistics” at Dobbaspet/Hoskote Taluk, Bangalore Rural 

District 
Read : 

Proceedings of the 23rd State High Level Clearance Committee ( SHLCC ) Meeting held on 

19 -06 -2010 . 
Preamble : 

M /s . Ware housing Logistics to set up a " Ware housing, Cold Storage , Logistics” at Dobbaspet/Hoskote Taluk , 
Bangalore Rural District with an investment of Rs. 104 crores , generating employment to about 1000 persons. 

In the 23rd State High Level Clearance Committee (SHLCC) Meeting held on 19-06 -2010 , the proposal of the Company 
was discussed and approved . 

Governmenthas examined the recommendationsmade by the State High Level Clearance Committee in the 23rd Meeting 
held on 19-06 - 2010 , in all aspects . 
Hence the following Order. 

Government Order No.: CI 345 SPI 2010 , Bangalore Dated: 15 -07 -2010 
Government is pleased to accord in principle approval to the project proposal of M /s. V .G . Ware housing Logistics to set 
up a "Ware housing, Cold Storage , Logistics ” at Dobbaspet/Hoskote Taluk , Bangalore Rural District with an investment of Rs . 
104 crores, generating employment to about 1000 persons and extend the following infrastructure facilities , incentives and 
concessions. 
INFRASTRUCTURE FACILITIES : 
1. Land: 

50 acres - KIADB to allot at Dobbaspet/Hoskote Taluk , Bangalore Rural District, subject to 

availability . 
Water : 

5 Million LPD from KIADB/local authority subject to water audit and approval to Water 

Resource Department. 
Power : 

2 MW to be serviced by BESCOM . 
Incentives and 

As per prevailing Industrial Policy of the State . 
Concessions: 
GENERAL TERMS AND CONDITIONS : 
Environment: The promoters to obtain CFE and CFO from KSPCB and environmental clearance from MOEF . GOI. 

npany shall prepare a plan for development of Human Resources required for the project, train local 
people and provide employment to these trained local youth and comply with the provisions of Industrial Policy of Govt. of 
Karnataka . A copy of Human Resources Development plan shall be sent to the Commissioner for I.D . & Director of 
Industries and Commerce formonitoring . 


NA 


98 99 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


231 - 0 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I. D . & Director of 
Industries and Commerce formonitoring. 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit. A copy of such projects shall be sent to the Commissioner for I.D . & Director of 

Industries and Commerce for monitoring. 
5 

Others : 
a) The project proponents shall adopt rainwater harvesting , waste water recycling and water conservation techniques . Zero 

discharge facility should be adopted wherever applicable . 
b ) The promoters shall take all statutory and other necessary clearances from the competent authorities including GOI and 

shall submit milistones /progress in implementation of the project regularly, which will be monitored by the Department. 
This approval is valid for a period of two years from the date of issue . 

By Order and in the name of the Governor of Karnataka 

APARNA PAVATE 
P . R . No. 2010 

Desk Officer (Technical Cell) 
Commerce & Industries Department 


HORTICULTURE SECRETARIAT 
Sub : Implementation of Coconutpalm Insurance Scheme during 2010 - 11 - reg . 
Read : 1. G . O . No. HCD 152 HPP 2009 dated 19-03 -2010 . 

2. G . O . No. HCD 67 HPP 2010 dated 09-04 - 2010 . 
3 . CDB Letter No. F1539 /2010 - Stat dated 17 - 06 - 2010 . 

4 . Letter ofDirector of Horticulture No . DH / PC / AHO - 2/ 3 /10 - 11 dated 13 - 07 - 2010 . 
Preamble : 

State Level Administrative Approval had been accorded for implementing "Coconut Palm Insurance Scheme" during 
2009-10 on a pilot basis with a total premium of Rs. 20 .00 lakhs out of which the State Government share of Rs. 5.00 lakhs had 
been released to the Director of Horticulture under the Head of Account 2401-00- 108 - 2- 35 vide Government Order read at (1) 
above. 

The said scheme has been continued on an ongoing basis during 2010 -11 vide GovernmentOrder read at (2 ) above with 
the following targets , subject to issue of Administrative Approval of Government of India. 
Component 

Phy. Target Fin . Target (Rs. In lakhs) 

CDB share State Share Total 
Coconut Palm Insurance Scheme (75 % ) (Remarks - This 19270 ha . 

69 . 14 34 .57 

103 .71 
component is being implemented with 50 % GOI assistance 
and 25 % GOK .) 

Coconut Development Board has conveyed the Administrative Approval of Government of India for implementation of 
" Coconut Palm Insurance Scheme ( CPIS )” during 2010 -11 with a pattern of Government of India sharing 50 % of the premium 
subsidy by the Board and the State Government and grower s contribution 25 % each . Further, Coconut Development Board has 
requested to convey the State Level Approval and necessary budget provision for implementation of the scheme vide Coconut 
Development Board letter read at ( 3) above . 

Accordingly , the Director of Horticulture has submitted a proposal seeking administrative approval and to release an 
amount of Rs. 34.57 lakhs as State share under the Head of Account 2401-00 - 108 - 2- 35 vide his letter read at (4) above . 
The proposal of the Director of Horticulture has been examined and hence this Order. 

Government Order No.: HCD 127 HPP 2010 , Bangalore Dated : 16 -08 - 2010 
Government is pleased to accord State Level Administrative Approval for implementing the scheme namely, “ Coconut 
Palm Insurance Scheme” during 2010 -11 as per details given below ; 

(Rs. In lakhs ) 
Coconut Development Board share (50 % ) 

69.14 
2 State Government share (25 % ) 

34 .53 
Farmers share (25 % ) 

34 .57 
Total 

138 . 28 
Physical target 

19270 ha. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೨೩ 


2. The Operational Modalities for implementation of this scheme will be as per the Government Order read at (1) above. 

3. An amount of Rs. 34 .57 lakhs (Rupees Thirty Four Lakhs and Fifty Seven Thousand Only ) is hereby released to the 
Director of Horticulture towards the State share under the Head of Account 2401-00 - 108 - 2- 35 - 100 (Financial Assistance /Relief) 

4 . The Director of Horticulture shall confirm that Coconut Development Board share and Farmers share is collected first 
before releasing the State Share. Also about the balance and utilization of State share released during 2009- 10 . 

5 . This Order is issued with the concurrence of Internal Financial Advisor vide Note No :ತೋಇ 29 ಆ೦ಆಸ 2010 dated 
09 - 08 -2010 . 

By Order and in the name of the Governor ofKarnataka 

S .RAJU 
P . R . No. 2201 

Under Secretary to Government, 

Horticulture Department 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಎನ್. ಆರ್. ನಾಗರಾಜು, ಕೆಎಎಸ್ ( ಕಿರಿಯ ಶ್ರೇಣಿ), ವಿಶೇಷ ಭೂ 

ಸ್ವಾಧೀನಾಧಿಕಾರಿ , ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು 
ಇವರ ವಿರುದ್ಧ ಲಂಚ ನಿರೋಧ ಕಾಯ್ದೆ , 1988 ರಡಿ ದಾಖಲಾದ ಪ್ರಕರಣ ಮತ್ತು 

ಇವರನ್ನು ಸೇವೆಯಿಂದ ಅಮಾನತ್ತುಗೊಳಿಸುವ ಬಗ್ಗೆ . 
ಓದಲಾಗಿದೆ : ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, 

ಬೆಂಗಳೂರು ಇವರ ದಿನಾಂಕ : 03 -07-10ರ ಪತ್ರ ಸಂಖ್ಯೆ : 

Lok/INV( G)/ City / Crime-24 /2010. 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಶ್ರೀ ಎನ್. ಆರ್. 
ನಾಗರಾಜು, ವಿಶೇಷ ಭೂ ಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ , ಬೆಂಗಳೂರು ರವರನ್ನು ಕೆಳಕಂಡ ಪ್ರಕರಣದಲ್ಲಿ 
ವಿವರಿಸಿರುವಂತೆ ಇವರ ವಿರುದ್ದದ ಭ್ರಷ್ಟಾಚಾರದ ಆಪಾದನೆ ಮೇಲ್ನೋಟಕ್ಕೆ ಸಾಬೀತಾಗಿರುವ ಕಾರಣ, ಇವರು ತಮ್ಮ ಸ್ಥಾನದಲ್ಲಿಯೇ ಮುಂದುವರಿದರೆ 
ತನಿಖೆಯ ಹಾದಿಯನ್ನು ತಪ್ಪಿಸುವ ಮತ್ತು ಸಾಕ್ಷಾಧಾರಗಳನ್ನು ನಾಶಪಡಿಸುವ ಅವಕಾಶಗಳಿರುವುದರಿಂದ ಇವರನ್ನು ಸರ್ಕಾರಿ ಸೇವೆಯಿಂದ 
ತಕ್ಷಣದಿಂದಲೇ ಅಮಾನತ್ತಿನಲ್ಲಿಡಲು ಮತ್ತು ಇವರ ಲೀನ್ ( ಸ್ಥಾನ) ಅನ್ನು ಬೇರೆ ಕಡೆಗೆ ವರ್ಗಾಯಿಸಲು ಶಿಫಾರಸ್ಸು ಮಾಡುತ್ತಾ, ತಮ್ಮ ವರದಿಯೊಂದಿಗೆ 
ಪ್ರಥಮ ವರ್ತಮಾನ ವರದಿ , ಪ್ರಾಯೋಗಿಕ ಪಂಚನಾಮೆ ಮತ್ತು ಟ್ರಾಪ್ ಪಂಚನಾಮೆಗಳನ್ನು ಲಗತ್ತಿಸಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಶ್ರೀಮತಿ ಕಮಲ ಎಂಬುವರ ಹೆಸರಿನಲ್ಲಿ ಆಸ್ತಿ ಸಂಖ್ಯೆ : 28, 1 ಮತ್ತು 2ನೇ ಮುಖ್ಯ ರಸ್ತೆ, ಕೆಐಎಡಿಬಿ ಕಾರ್ಡ್ ರಸ್ತೆ, ಪೀಣ್ಯ 1ನೇ ಹಂತ, 
ಬೆಂಗಳೂರು ಇಲ್ಲಿನ Godown shed ಅನ್ನು ಮೆಟ್ರೋ ಯೋಜನೆಗಾಗಿ KIADB ಸಂಸ್ಥೆಯು 2009ರಲ್ಲಿ ಸ್ವಾಧೀನಪಡಿಸಿಕೊಂಡಿದ್ದು, ರೂ . 63.00 
ಲಕ್ಷಗಳ ಪರಿಹಾರವನ್ನು ನೀಡಿರುತ್ತದೆ. ಹೆಚ್ಚು ಪರಿಹಾರ ಕೋರಿ ಭೂ ಮಾಲೀಕರು ಸಲ್ಲಿಸಿದ ಅರ್ಜಿಯನ್ನು ಉಚ್ಚ ನ್ಯಾಯಾಲಯವು ಮಾನ್ಯ ಮಾಡಿ, 
ಭೂ ಮಾಲೀಕರು ಕೋರಿರುವಂತೆ ಪರಿಹಾರ ಹಣವನ್ನು ಅವಾರ್ಡ್ ಮಾಡಿ ನೀಡುವಂತೆ ಆದೇಶಿಸಿರುತ್ತದೆ. ಈ ಕೋರ್ಟು, ಕಛೇರಿಯ 
ವ್ಯವಹಾರಗಳನ್ನು ಶ್ರೀಮತಿ ಕಮಲ ರವರ ಸಹೋದರನಾದ ಶ್ರೀ ಎ . ರುಕ್ಕಾಂಗದ ರವರು ನಿರ್ವಹಿಸುತ್ತಿದ್ದು, ಪರಿಹಾರ ಮೊತ್ತದ TDS ( Tax Deducted at 
Source) ಸರ್ಟಿಫಿಕೇಟನ್ನು ಪಡೆಯಲು ಶ್ರೀ ಎನ್.ಆರ್. ನಾಗರಾಜು , ವಿಶೇಷ ಭೂ ಸ್ವಾಧೀನಾಧಿಕಾರಿ , ಕೆಐಎಡಿಬಿ, ಗಾಂಧಿನಗರ , ಬೆಂಗಳೂರು ಮತ್ತು 
ಶ್ರೀ ನಾಗಭೂಷಣ , ಪ್ರಥಮ ದರ್ಜೆ ಸಹಾಯಕರು ಇವರುಗಳನ್ನು ಭೇಟಿ ಮಾಡಿದಾಗ, ಈ ಸರ್ಟಿಫಿಕೇಟನ್ನು ನೀಡಬೇಕಾದಲ್ಲಿ, ಒಂದು ಲಕ್ಷ 
ರೂಪಾಯಿಗಳ ಲಂಚದ ಹಣವನ್ನು ನೀಡುವಂತೆ ಇವರುಗಳು ಶ್ರೀ ರುಕ್ಕಾಂಗದ ರವರನ್ನು ಕೇಳಿರುತ್ತಾರೆ. ಲಂಚದ ಹಣವನ್ನು ನೀಡಲು ಇಷ್ಟವಿಲ್ಲದ ಶ್ರೀ 
ರುಕ್ಕಾಂಗದ ರವರು ದಿನಾಂಕ : 28 - 06 -10 ರಂದು ಬೆಂಗಳೂರು ನಗರ ಲೋಕಾಯುಕ್ತ ಪೊಲೀಸು ಠಾಣೆಗೆ ನೀಡಿದ ಲಿಖಿತ ದೂರು ಆಧರಿಸಿ, 
ಶ್ರೀ ನಾಗಭೂಷಣ ರವರ ವಿರುದ್ಧ ಲಂಚ ನಿರೋಧ ಕಾಯ್ದೆ , 1988 ರ ಕಲಂ 7, 13 (1) ( ಜ ) ಸಹವಾಚನ ಕಲಂ 13( 2 )ರಡಿ ಮೊಕದ್ದಮೆ ಸಂಖ್ಯೆ : 
24/2010 ರಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಕರ್ನಾಟಕ ಲೋಕಾಯುಕ್ತ ಪೊಲೀಸರು ತನಿಖೆ ಕೈಗೊಂಡಿರುತ್ತಾರೆ. ಪ್ರಾಥಮಿಕ ಪ್ರಕ್ರಿಯೆಗಳನ್ನು 
ಕೈಗೊಂಡ ನಂತರ , ತನಿಖಾಧಿಕಾರಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರಾದ ಶ್ರೀ ಲಕ್ಷ್ಮೀನಾರಾಯಣ ರವರು ತಮ್ಮ ಸಿಬ್ಬಂದಿ ಹಾಗೂ ಪಂಚ ಸಾಕ್ಷಿಗಳ 
ಸಮ್ಮುಖದಲ್ಲಿ ದಿನಾಂಕ : 28 - 06 -10 ರಂದು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು , ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಗಾಂಧಿನಗರ, 
ಬೆಂಗಳೂರು ಇಲ್ಲಿ ನಡೆದ ಟ್ಯಾಪ್ ಕಾರ್ಯಾಚರಣೆಯಲ್ಲಿ ಶ್ರೀ ನಾಗಭೂಷಣ್ ರವರು ಫಿರ್ಯಾದುದಾರರಾದ ಶ್ರೀ ರುಕ್ಕಾಂಗದ ರವರಿಂದ ರೂ . 1.00 
ಲಕ್ಷ ಲಂಚದ ಹಣವನ್ನು ಸ್ವೀಕರಿಸುತ್ತಿದ್ದಾಗ, ಲೋಕಾಯುಕ್ತ ಪೊಲೀಸರು ಬೀಸಿದ ಬಲೆಗೆ ಸಿಕ್ಕಿಬಿದ್ದಿರುತ್ತಾರೆ. ಇವರ ಕೈಗಳನ್ನು ಸೋಡಿಯಂ 
ಕಾರ್ಬೋನೇಟ್ ದ್ರಾವಣದಲ್ಲಿ ಅದ್ದಿದಾಗ, ನೀರು ತಿಳಿ ಗುಲಾಬಿ ಬಣ್ಣಕ್ಕೆ ಬದಲಾಗಿದ್ದು, ಲಂಚದ ಹಣ ಸ್ವೀಕರಿಸಿರುವುದು ದೃಢಪಟ್ಟಿರುತ್ತದೆ. ಈ 
ಸಂಬಂಧವಾಗಿ ಶ್ರೀ ನಾಗಭೂಷಣ್ ರವರನ್ನು ದಿನಾಂಕ : 28 - 06 - 10 ರಂದು ಮಧ್ಯಾಹ್ನ 02 - 15 ಗಂಟೆಗೆ ಲೋಕಾಯುಕ್ತ ಪೊಲೀಸರು ಆರೋಪಿ-1 
ಎಂಬುದಾಗಿ ದಸ್ತಗಿರಿ ಮಾಡಿದ್ದು, ಇವರು ಲೋಕಾಯುಕ್ತ ಪೊಲೀಸರಿಗೆ ನೀಡಿದ ಸ್ವಲಿಖಿತ ಹೇಳಿಕೆಯಲ್ಲಿ, ಪರಿಹಾರದ ಚೆಕ್ ನೀಡುವ ಸಮಯದಲ್ಲಿ 
ಸ್ವತ್ತಿನ ಮಾಲೀಕರಿಂದ ಹಣ ಪಡೆಯುವ ಬಗ್ಗೆ ಶ್ರೀ ನಾಗರಾಜು, ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ತಿಳಿಸಿದ್ದರ ಮೇರೆಗೆ ಶ್ರೀ ರುಕ್ಕಾಂಗದ ರವರಿಂದ 
ಹಣ ಪಡೆದಿರುತ್ತೇನೆ ಎಂದು ಹೇಳಿಕೆ ನೀಡಿರುವುದರಿಂದ, ಲೋಕಾಯುಕ್ತ ಪೊಲೀಸರು ಶ್ರೀ ನಾಗರಾಜು, ವಿಶೇಷ ಭೂ ಸ್ವಾಧೀನಾಧಿಕಾರಿ ರವರನ್ನು 
ದಿನಾಂಕ : 28 - 06 -10 ರಂದು ಮಧ್ಯಾಹ್ನ 03 -30 ಗಂಟೆಗೆ ಆರೋಪಿ- 2 ಎಂಬುದಾಗಿ ದಸ್ತಗಿರಿ ಮಾಡಿ ಘನ ನ್ಯಾಯಾಧೀಶರ ಮುಂದೆ 
ಹಾಜರುಪಡಿಸಿದ್ದು, ಇವರು ದಿನಾಂಕ : 12 - 07 -10 ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುತ್ತಾರೆ. 


Deducted at 


೨೯೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ- ೧ 


ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿ, ಆಪಾದಿತ ಅಧಿಕಾರಿ ಶ್ರೀ ಎನ್.ಆರ್. ನಾಗರಾಜು, ವಿಶೇಷ ಭೂ ಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 
ಬೆಂಗಳೂರು ರವರನ್ನು ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಲಂಚ ನಿರೋಧ ಕಾಯ್ದೆ , 1988 ರಡಿ ದಿನಾಂಕ : 28 - 06 - 10 ರಂದು ಮಧ್ಯಾಹ್ನ 
03 -30 ಗಂಟೆಗೆ ದಸ್ತಗಿರಿಯಾಗಿ ದಿನಾಂಕ : 12 - 07 - 10 ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುವುದರಿಂದಲೂ , ಆಪಾದಿತರು ಸಾಕ್ಷಾಧಾರಗಳನ್ನು 
ತಿರುಚುವ ಸಾಧ್ಯತೆಯನ್ನು ತಪ್ಪಿಸಲು ಮತ್ತು ಪ್ರಕರಣದ ಸುಗಮ ತನಿಖೆಗೆ ಅವಕಾಶ ಕಲ್ಪಿಸುವ ಅವಶ್ಯಕತೆ ಇರುವುದರಿಂದಲೂ , ಸರ್ಕಾರವು, ಶ್ರೀ 
ಎನ್.ಆರ್. ನಾಗರಾಜು, ಕೆಎಎಸ್ (ಕಿರಿಯ ಶ್ರೇಣಿ), ವಿಶೇಷ ಭೂ ಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು 
ಇವರನ್ನು ಮುಂದಿನ ತನಿಖೆ/ ವಿಚಾರಣೆಯನ್ನು ಕಾಯ್ದಿರಿಸಿ, ಸೇವೆಯಿಂದ ಅಮಾನತ್ತಿನಲ್ಲಿರಿಸಲು ನಿರ್ಣಯಿಸಿ, ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 024 ಕೆವಿ 2010, ಬೆಂಗಳೂರು, ದಿನಾಂಕ: 17.08.2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಗಳು, 1957 ರ ನಿಯಮ 10 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶಿಸ್ತು ಕ್ರಮವನ್ನು ಕಾಯ್ದಿರಿಸಿ, ಸರ್ಕಾರವು 
ಶ್ರೀ ಎನ್. ಆರ್. ನಾಗರಾಜು, ಕೆಎಎಸ್ (ಕಿರಿಯ ಶ್ರೇಣಿ), ವಿಶೇಷ ಭೂ ಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು 
ಇವರನ್ನು ದಿನಾಂಕ : 28 - 06 -10 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೇವೆಯಿಂದ 
ಅಮಾನತ್ತಿನಲ್ಲಿಡುತ್ತದೆ. 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಎನ್.ಆರ್. ನಾಗರಾಜು, ಕೆಎಎಸ್ (ಕಿರಿಯ ಶ್ರೇಣಿ) ರವರು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 98 ರಂತೆ ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. ಅಮಾನತ್ತಿನ ಅವಧಿಯಲ್ಲಿ ಇವರು ಸಕ್ಷಮ 
ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯದೇ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. ನಂ . 2202 

ಡಾ : ಎಂ . ಟಿ.ರೇಜು 
ಸರ್ಕಾರದ ಉಪ ಕಾರ್ಯದರ್ಶಿ 
ಸಿಆಸುಇ ಇಲಾಖೆ(ಸೇವೆಗಳು - 2) 


PLANNING , PROGRAMME MONITORING AND STATISTICS SECRETARIAT 


Sub : Reconstitution of Inter Departmental Co -ordination Committee on Civil Registration System . 

Read : G .O . No. IFS 30 SLM 93, Bangalore, dated 20-03-1993. 
Preamble : 

In the Government Order read avove , the Inter Departmental Co-ordination Committee on Civil Registration System was 
reconstituted to generally oversee the working of the Registration of Births and Deaths Act, 1969 and the rules framed thereunder 
and to resolve difficulties on recommendations made by the National Conference of Chief Registrars of Births and Deaths and on 
the suggestion of the Registrar General India. Due to change in the nomenclature of some of the Departments and also to include 
the officers of some of the relevant Departments viz ., Police Department, Rural Development and Panchayat Raj, Food and Civil 
Supplies , e -Governance Department, Public Instruction (Primary and Secondary) as Members of the Committee , it is now 
considered necessary to reconstitute the above committee again . 

Government Order No.: PD 162 SMC 2010 ( 1), Bangalore Dated : 13-08- 2010 
Accordingly , in supersession of the order read above, Government are pleased to reconstitute with immediate effect and 
until further orders the Inter Departmental Co-ordination Committee on Civil Registration System with the followingmembers : 
1 . Additional Chief Secretary to Govt./Principal Secy. To Govt./ 
Secretary to Govt., Planning, Programme Monitoring & Statistics Dept. 

Chairman 
Additional Chief Secretary to Govt./Principal Secy. To Govt ./ 
Secretary to Govt., Revenue Department. 

Member 
Additional Chief Secretary to Govt./Principal Secy. To Govt./ 
Secretary to Govt., Health and Family Welfare Dept. 

Member 
Additional Chief Secretary to Govt./Principal Secy. To Govt./ 
Secretary to Govt., Urban Development Dept. 

Member 
Additional Chief Secretary to Govt./Principal Secy . To Govt./ 
Secretary to Govt., Rural Development and Panchayat Raj Dept. 

Member 
Additional Chief Secretary to Govt./Principal Secy . To Govt./ 
Secretary to Govt., Food & Civil Supplies Department. 

Member 
Additional Chief Secretary to Govt./Principal Secy. To Govt./ 
Secretary to Govt.,Women & Child Development Dept. 

Member 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೨೫ 


Member 


8 . Additional Chief Secretary to Govt ./Principal Secy . To Govt./ 

Secretary to Govt., e-Governance Department. 
Additional Chief Secretary to Govt./ Principal Secy. To Govt./ 
Secretary to Govt., Education (Primary & Secondary) Dept. 

Representatives from Registrar General of India , New Delhi 
11 . Commissioner for Public Instruction 
12. Director of Census Operation in Karnataka 
13 . Commissioner /Director of Municipal Administration 

Director of Printing, Stationery and Publications 
Director , Women & Child Development Department 
Commissioner /Director of Health and Family Welfare Services 

Director of Information and Publicity 
18, Director of Medical Education 
19. Inspector General of Police 

Director of Economics and Statistics 
21. Joint Director(Statistics), Bruhat Bangalore Mahanagara Palike 


Member 
Member 
Member 
Member 
Member 
Member 
Member 
Member 
Member 
Member 

Member 
Member Secretary 

Member 


17. 


20 . 


The Committee will meet at least once in a year and review the registration of births and deaths in the State . 


By Order and in the name of the Governor ofKarnataka 

V .SAIBABA 
P . R . No . 2203 

Under Secretary to Government, 
Planning, Programme Monitoring 

and Statistics Department ( S -5 ) 

ಸಹಕಾರ ಸಚಿವಾಲಯ 
ವಿಷಯ : ಶ್ರೀ ಶಂಕರ ಸೇವಾ ಸಮಿತಿ ( ರಿ ), ರಾಜಾಜಿನಗರ, ಬೆಂಗಳೂರು ಈ ಸಮಿತಿಗೆ ನೇಮಿಸಲಾದ 

ಆಡಳಿತಾಧಿಕಾರಿ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಇ 116 ಸಸಂನೋ 2009 ದಿನಾಂಕ : 23 - 10 - 2009 . 

2. ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ 

ಪತ್ರ ಸಂಖ್ಯೆ : ಜೆಆರ್‌ಬಿ / ಆಶಾ /02/2009 - 10 ದಿನಾಂಕ : 13 - 07 -2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ : 23 -10 - 2009ರ ಆದೇಶದಲ್ಲಿ ಶ್ರೀ ಶಂಕರ ಸೇವಾ ಸಮಿತಿ ( ರಿ ), ರಾಜಾಜಿನಗರ, 
ಬೆಂಗಳೂರು ಈ ಸಂಸ್ಥೆಯ ಆಡಳಿತ ಮಂಡಳಿ ಅವಧಿಯು ವರ್ಷಾಂತ್ಯಕ್ಕೆ ಮುಕ್ತಾಯವಾಗಲಿರುವುದರಿಂದ ಹಾಗೂ ಪ್ರಸ್ತುತ ಸಂಘದ ಸದಸ್ಯತ್ವದ ಬಗ್ಗೆ 
ಗೊಂದಲವಿರುವುದರಿಂದ ಮತ್ತು ಸಂಸ್ಥೆಯ ಹಿತದೃಷ್ಟಿಯಿಂದ ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27( ಎ) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ವೀರೇಶ್, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, 
ಬೆಂಗಳೂರು ಇವರನ್ನು ಆಡಳಿತಾಧಿಕಾರಿಯನ್ನಾಗಿ ಮೂರು (03) ತಿಂಗಳ ಅವಧಿಗೆ ಅಥವಾ ಸದರಿ ಸಂಸ್ಥೆಗೆ ಚುನಾವಣೆ ನಡೆಸಿ, ಚುನಾಯಿತ ಆಡಳಿತ 
ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. ನಂತರ ಕಾಲಕಾಲಕ್ಕೆ ಈ ಅವಧಿಯನ್ನು 
ದಿನಾಂಕ : 23 - 02 - 2010ರ ಆದೇಶದಲ್ಲಿ ದಿನಾಂಕ : 22 - 07 - 2010ರ ವರೆಗೆ ವಿಸ್ತರಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ದಿನಾಂಕ : 13 -07 - 2010 ರ ಪತ್ರದಲ್ಲಿ ಆಡಳಿತಾಧಿಕಾರಿಗಳ ಅವಧಿಯು ದಿನಾಂಕ : 23 - 01 
2010ಕ್ಕೆ ಮುಕ್ತಾಯವಾಗುತ್ತದೆ . ಶ್ರೀ ಶಂಕರ ಸೇವಾ ಸಮಿತಿಯ ಅಂದಿನ ಆಡಳಿತ ಮಂಡಳಿಯು ಕರ್ನಾಟಕ ಗೌರವ ಉಚ್ಚನ್ಯಾಯಾಲಯದಲ್ಲಿ ರಿಟ್ 
ಅರ್ಜಿ ಸಲ್ಲಿಸಿ, ತಡೆಯಾಜ್ಞೆಯನ್ನು ತಂದಿರುತ್ತದೆ. ಸದರಿ ರಿಟ್ ಅರ್ಜಿ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿರುತ್ತದೆ. ಆದ್ದರಿಂದ, 
ಆಡಳಿತಾಧಿಕಾರಿಗಳ ಅವಧಿಯನ್ನು ಮತ್ತೆ ದಿನಾಂಕ : 23 - 07 - 2010 ರಿಂದ ಮತ್ತೆ ಆರು ತಿಂಗಳ ಅವಧಿಗೆ ವಿಸ್ತರಿಸಲು ಸರ್ಕಾರದ ಆದೇಶವನ್ನು 
ಕೋರಿರುತ್ತಾರೆ. 
ಸರ್ಕಾರವು ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಣ್ಣ 116 ಸಸಂನೋ 2009 , ಬೆಂಗಳೂರು, ದಿನಾಂಕ: 11 .08.2010 

ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಶಂಕರ ಸೇವಾ ಸಮಿತಿ ( ರಿ), ರಾಜಾಜಿನಗರ , ಬೆಂಗಳೂರು 
ಈ ಸಂಸ್ಥೆಗೆ ನೇಮಿಸಲಾದ ಆಡಳಿತಾಧಿಕಾರಿಯ ಅವಧಿಯನ್ನು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27 ( ಎ) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ದಿನಾಂಕ : 23 - 07 -2010 ರಿಂದ ಮತ್ತೆ ಆರು ( 06) ತಿಂಗಳ ಅವಧಿಗೆ ವಿಸ್ತರಿಸಿ ಆದೇಶಿಸಿದೆ. ಸದರಿ ಅವಧಿಯಲ್ಲಿ ಸದರಿ 


೨೯೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ - ೧ 


ಸಂಸ್ಥೆಗೆ ಚುನಾವಣೆ ನಡೆಸಿ, ಚುನಾಯಿತ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವವರೆಗೆ ಇದರಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ 
ನೇಮಿಸಿದೆ. 

ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಸಂಘದಲ್ಲಿ ಹಾಲಿ ನೋಂದಾಯಿತವಾಗಿರುವ ಸದಸ್ಯರುಗಳಿಂದ ಚುನಾವಣೆ ನಡೆಸಿ ಹೊಸ 
ಆಡಳಿತ ಮಂಡಳಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. ನಂ . 2204 

ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 

ಸಹಕಾರ ಇಲಾಖೆ 
ವಸತಿ ಸಚಿವಾಲಯ 


ಸುತ್ತೋಲೆ 
ಸಂ . ವಇ 6 , ಹೆಚ್ ಎಹೆಚ್ 2010 , ಬೆಂಗಳೂರು, ದಿನಾಂಕ : 11ನೇ ಆಗಸ್ಟ್ 2010 
ವಿಷಯ : ನಿವೇಶನ ರಚಿಸುವ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು 

ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಬಗ್ಗೆ. 
ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿನ ನಿವೇಶನರಹಿತರಿಗೆ ವಸತಿ ಕಲ್ಪಿಸುವುದಕ್ಕಾಗಿ ವಿವಿಧ ನಿವೇಶನ ಯೋಜನೆಗಳಡಿಯಲ್ಲಿ ಲಭ್ಯವಿರುವ 
ಸರ್ಕಾರಿ ಜಮೀನು ಅಥವಾ ಖರೀದಿಸಲಾದ ಖಾಸಗಿ ಜಮೀನಿನಲ್ಲಿ ಫಲಾನುಭವಿಗಳಿಗೆ ನಿವೇಶನಗಳನ್ನು ಹಂಚಲು ಬಡಾವಣೆಗಳನ್ನು ರಚಿಸಲಾಗುತ್ತಿದೆ. 
ಈ ಬಡಾವಣೆಗಳಿಗೆ ಸಂಬಂಧಪಟ್ಟ ಪಂಚಾಯತ್ ರಾಜ್ ಸಂಸ್ಥೆಗಳಾಗಲೀ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಾಗಲೀ ಮೂಲಭೂತ ಸೌಕರ್ಯಗಳಾದ 
ರಸ್ತೆ, ಒಳಚರಂಡಿ, ಕುಡಿಯುವ ನೀರು, ವಿದ್ಯುತ್ ಸೌಕರ್ಯ ಮುಂತಾದ ಅನುಕೂಲಗಳನ್ನು ಕಲ್ಪಿಸಬೇಕಾಗಿರುತ್ತದೆ. ಆದರೆ ಈ ಸಂಸ್ಥೆಗಳಲ್ಲಿ ಅನುದಾನದ 
ತೀವ್ರ ಕೊರತೆಯಿಂದಾಗಿ ಮೂಲಭೂತ ಸೌಕರ್ಯ ಒದಗಿಸಲು ಸಾಧ್ಯವಾಗುತ್ತಿಲ್ಲ. ನಗರ ಆಶ್ರಯ ಯೋಜನೆಯಡಿಯಲ್ಲಿ ಇತ್ತೀಚೆಗೆ ರಚಿಸಲಾದ ಕೆಲವು 
ಬಡಾವಣೆಗಳಲ್ಲಿ ನಿವೇಶನಗಳನ್ನು ಹಂಚಿ ಮನೆಗಳನ್ನು ನಿರ್ಮಿಸಲಾಗಿದೆ. ಆದರೂ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೇ ಇರುವುದರಿಂದ 
ಫಲಾನುಭವಿಗಳು ವಾಸ ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ಕಳೆದ ಎರಡು ವರ್ಷಗಳಲ್ಲಿ ಸರ್ಕಾರವು ಬಡಾವಣೆಗಳಿಗೆ ಮೂಲಭೂತ 
ಸೌಕರ್ಯ ಒದಗಿಸಲು ಅನುದಾನ ಬಿಡುಗಡೆ ಮಾಡಲಾಗಿದೆಯಾದರೂ , ಈ ಅನುದಾನವು ಕೇವಲ ಕುಡಿಯುವ ನೀರು ಹಾಗೂ ವಿದ್ಯುತ್ ಪೂರೈಕೆಗೆ 
ಮಾತ್ರ ಸಾಕಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈಗಾಗಲೇ ರಚಿಸಿದ ಬಡಾವಣೆಗಳಿಗೆ ಹಾಗೂ ಇನ್ನು ಮುಂದೆ 
ರಚಿಸಲಾಗುವ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸಂಪನ್ಮೂಲಕ್ರೋಢೀಕರಿಸುವ ತೀವ್ರ ಅವಶ್ಯಕತೆ ಕಂಡುಬಂದಿರುತ್ತದೆ. 

2 . ದಿನಾಂಕ 06 - 07 - 2010ರಂದು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಅಧ್ಯಕ್ಷತೆಯಲ್ಲಿ ಹಾಗೂ 
ಮಾನ್ಯ ವಸತಿ ಸಚಿವರ ಉಪಸ್ಥಿತಿಯಲ್ಲಿ ಬೆಳಗಾವಿ ಹಾಗೂ ಗುಲ್ಬರ್ಗಾ ವಿಭಾಗದ ಜಿಲ್ಲೆಗಳಲ್ಲಿ ವಿವಿಧ ವಸತಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಕುರಿತು 
ನಡೆದ ವಿಡಿಯೋ ಕಾನ್ಸರೆನ್ಸ್‌ನಲ್ಲಿ ಈ ವಿಷಯ ಚರ್ಚೆಗೊಂಡು ಬಡಾವಣೆಗಳಲ್ಲಿನ ಪ್ರಮುಖ ರಸ್ತೆ ಮತ್ತು ಮೂಲೆ ನಿವೇಶನಗಳನ್ನು ಹರಾಜು ಹಾಕಿ 
ಬಂದ ಹಣದಿಂದ ಜಮೀನು ಅಭಿವೃದ್ಧಿಪಡಿಸಬೇಕಾಗುತ್ತದೆಂದು ನಿರ್ಣಯಿಸಲಾಗಿರುತ್ತದೆ . 

3. ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನು ಮುಂದೆ ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ ಮತ್ತು ಖರೀದಿಸಲಾದ 
ಖಾಸಗಿ ಜಮೀನಿನಲ್ಲಿ ನಿವೇಶನಗಳ ಹಂಚಿಕೆಗಾಗಿ ಬಡಾವಣೆ ರಚಿಸಲು ಕುಡಿಯುವ ನೀರು, ವಿದ್ಯುತ್ ಸೌಕರ್ಯ, ರಸ್ತೆ, ಒಳಚರಂಡಿ 
ಮುಂತಾದವುಗಳಿಗಾಗಿ ಸರ್ಕಾರದ ವಿವಿಧ ಯೋಜನೆಗಳಡಿ ನೀಡಿದ ಅನುದಾನವನ್ನು ಉಪಯೋಗಿಸಿಕೊಳ್ಳತಕ್ಕದ್ದು, ಒಂದು ವೇಳೆ, ಈ ಅನುದಾನ 
ಸಾಕಾಗದಿದ್ದ ಪಕ್ಷದಲ್ಲಿ , ಆ ಬಡಾವಣೆಗಳಲ್ಲಿನ ಮೂಲೆ ನಿವೇಶನಗಳು, ಮುಖ್ಯ ರಸ್ತೆಯ ಹಾಗೂ ಮಹತ್ವದ ಸ್ಥಳಗಳಲ್ಲಿನ ನಿವೇಶನಗಳನ್ನು ಕಾಯ್ದಿರಿಸಿ 
ತದನಂತರ ಜಿಲ್ಲಾಧಿಕಾರಿಗಳ ಅನುಮೋದನೆಯೊಂದಿಗೆ ಬಹಿರಂಗವಾಗಿ ಹರಾಜು ಮಾಡಿ ಅದರಿಂದ ಬರುವ ಅನುದಾನದಿಂದ ಯೋಗ್ಯ ರೀತಿಯಲ್ಲಿ 
ಕುಡಿಯುವ ನೀರಿನ ಪೂರೈಕೆ, ವಿದ್ಯುತ್ ಪೂರೈಕೆ, ಒಳಚರಂಡಿ ವ್ಯವಸ್ಥೆ , ರಸ್ತೆ ಸೌಲಭ್ಯ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು 
ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದೊಂದಿಗೆ ಸಮಾಲೋಚಿಸಿ ನಿಯಮಾವಳಿಗಳ ಮೇರೆಗೆ ಅವಶ್ಯ ಕ್ರಮಗಳನ್ನು ಕೈಗೊಳ್ಳಬಹುದಾಗಿರುತ್ತದೆ . 

ಜಿ. ವಿ . ಕೊಂಗವಾಡ 
ಪಿ . ಆರ್. ನಂ . 2205 

ಸರ್ಕಾರದ ಕಾರ್ಯದರ್ಶಿ 

ವಸತಿ ಇಲಾಖೆ 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದಲ್ಲಿ ಮಾನ್ಯತೆ ಪಡೆದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಯುವ ಸಂಸತ್ ಸ್ಪರ್ಧೆಯನ್ನು 

ವ್ಯವಸ್ಥೆಗೊಳಿಸುವುದಕ್ಕಾಗಿ ಹಣಕಾಸು ನೆರವು ಯೋಜನೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ಸಂವ್ಯಶಾಇ 15 ಸಂವಿ 2009 , ದಿನಾಂಕ 14 - 07 - 2009. 
ಪ್ರಸ್ತಾವನೆ : 

ಕರ್ನಾಟಕ ರಾಜ್ಯದಲ್ಲಿ ಪ್ರೌಢ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನಡೆಸುವ ಯುವ ಸಂಸತ್ ಮಾದರಿಯಲ್ಲಿ 
2010 - 11ನೇ ಶೈಕ್ಷಣಿಕ ವರ್ಷದಿಂದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಯುವ ಸಂಸತ್ ಸ್ಪರ್ಧೆಯನ್ನು ನಡೆಸಲು ಸರ್ಕಾರವು ತೀರ್ಮಾನಿಸಿದ್ದುದರಿಂದ 
ಸದರಿ ಸ್ಪರ್ಧೆಗೆ ಹಣಕಾಸು ಯೋಜನೆಯ ಪ್ರತಿಯನ್ನು ಈ ಆದೇಶಕ್ಕೆ ಲಗತ್ತಿಸಿದೆ. ಆದ್ದರಿಂದ ಈ ಆದೇಶ. 


ಭಾಗ - ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೨೭ 


ಸರ್ಕಾರಿ ಆದೇಶ ಸಂಖ್ಯೆ : ಸಂವ್ಯಶಾಇ 12 ಸಂವ್ಯವಿ 2010 , ಬೆಂಗಳೂರು, ದಿನಾಂಕ : 13 - 07 - 2010 
ಕರ್ನಾಟಕ ರಾಜ್ಯದ ಪದವಿ ಪೂರ್ವ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಯುವ ಸಂಸತ್ ಸ್ಪರ್ಧೆಗಳನ್ನು ಪ್ರತಿ 
ವರ್ಷ ನಡೆಸುವುದಕ್ಕಾಗಿ ಹಣಕಾಸಿನ ನೆರವು ಯೋಜನೆ 2010ನ್ನು (ಅನುಬಂಧ- 1 ರಲ್ಲಿ ಲಗತ್ತಿಸಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ 
ರಾಜ್ಯದಲ್ಲಿ ಜಾರಿಗೊಳಿಸಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಜಿ. ಶ್ಯಾಮಲ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ಅನುಬಂಧ - 1 
ಕರ್ನಾಟಕ ರಾಜ್ಯದಲ್ಲಿ ಮಾನ್ಯತೆ ಪಡೆದ ಪದವಿ ಪೂರ್ವ ಕಾಲೇಜುಗಳಲ್ಲಿ ಯುವ ಸಂಸತ್ ಸ್ಪರ್ಧೆಯನ್ನು ವ್ಯವಸ್ಥೆಗೊಳಿಸುವುದಕ್ಕಾಗಿ 

ಹಣಕಾಸು ನೆರವು ಯೋಜನೆ 

ಪೀಠಿಕೆ 


ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಏರ್ಪಡಿಸಿ ನಡೆಸುವ ಪರಿಕಲ್ಪನೆ 1962 ರಲ್ಲಿ ಮುಂಬಯಿಯಲ್ಲಿ ನಡೆದ ನಾಲ್ಕನೇ 
ಅಖಿಲ ಭಾರತ ಸಚೇತಕರ ಸಮ್ಮೇಳನದಲ್ಲಿ ರೂಪ ತಳೆಯಿತು. ಸದರಿ ಸಮ್ಮೇಳದಲ್ಲಿ ಇತರೆ ವಿಷಯಗಳ ಜೊತೆಗೆ ಈ ಮುಂದಿನ ಶಿಫಾರಸ್ಸುಗಳನ್ನು 
ಮಾಡಲಾಯಿತು: 
“ ಈ ಸಮಿತಿಯು, ಅಣಕು ಸಂಸತ್ ಕಾರ್ಯಕ್ರಮಗಳನ್ನು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮತ್ತು ಪಂಚಾಯಿತಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಸಲು 
ಸರ್ಕಾರವು ಪ್ರೋತ್ಸಾಹಿಸತಕ್ಕದ್ದೆಂದು ಶಿಫಾರಸು ಮಾಡುತ್ತದೆ ”. 

ಮೇಲ್ಕಂಡ ಶಿಫಾರಸುಗಳನ್ನು 1966 ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಐದನೇ ಅಖಿಲ ಭಾರತ ಸಚೇತಕರ ಸಮ್ಮೇಳನವು ಈ ಮುಂದೆ 
ಹೇಳಿರುವಂತೆ ಪುನರುಚ್ಚರಿಸಿತು : 
“ ಮುಂಬಯಿಯಲ್ಲಿ ನಡೆದ ನಾಲ್ಕನೇ ಅಖಿಲ ಭಾರತ ಸಚೇತಕರ ಸಮ್ಮೇಳನವು, ಜನಪ್ರತಿನಿಧಿ ಸಂಸ್ಥೆಗಳ ಪಾತ್ರದ ಬಗ್ಗೆ ಅರಿವು ಮೂಡಿಸಲು ಗ್ರಾಮ 
ಪಂಚಾಯಿತಿಗಳಲ್ಲಿ ಅಣಕು ಸಂಸತ್ ಕಾರ್ಯಕ್ರಮಗಳನ್ನು ನಡೆಸಬೇಕೆಂದು ಶಿಫಾರಸು ಮಾಡಿತ್ತು. ಈ ಶಿಫಾರಸುಗಳನ್ನು ಕೆಲವು ರಾಜ್ಯಗಳಲ್ಲಿ ಜಾರಿಗೆ 
ತಂದಿರುವುದಿಲ್ಲ ಎಂಬುದನ್ನು ಈ ಸಮ್ಮೇಳನವು ಗಮನಿಸಿದೆ. ಸಮ್ಮೇಳನವು ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ತಮ್ಮ ತೀರ್ಮಾನಗಳನ್ನು 
ಮರುಪರಿಶೀಲಿಸುವಂತೆ ಅವುಗಳ ಮನವೊಲಿಸಬೇಕೆಂದು ಪುನರುಚ್ಚರಿಸುತ್ತದೆ.” 

ಈ ಮೇಲ್ಕಂಡ ಶಿಫಾರಸುಗಳಿಗನುಸಾರ, ಸಂಸದೀಯ ವ್ಯವಹಾರಗಳ ಮಂತ್ರಾಲಯವು ಅಣಕು ಸಂಸತ್‌ (ಈಗ “ ಯುವ ಸಂಸತ್ ) ಸ್ಪರ್ಧೆಯ 
ಯೋಜನೆಯ ವಿವರಗಳನ್ನು ತಯಾರಿಸಿತು ಮತ್ತು ಅದನ್ನು ಪ್ರಾಯೋಗಿಕ ರೂಪದಲ್ಲಿ ನಡೆಸುವ ಉದ್ದೇಶದಿಂದ ದೆಹಲಿಯ ಪ್ರೌಢ ಶಾಲೆಗಳಲ್ಲಿ 
ಸ್ಪರ್ಧೆಗಳನ್ನು ಪ್ರಾರಂಭಿಸಲು ತೀರ್ಮಾನಿಸಿತು. 1967 ರಲ್ಲಿ ಸಿಮ್ಲಾದಲ್ಲಿ ಮತ್ತು 1969 ರಲ್ಲಿ ಮದ್ರಾಸಿನಲ್ಲಿ ಅನುಕ್ರಮವಾಗಿ ನಡೆದ ಆರು ಮತ್ತು ಏಳನೇ 
ಅಖಿಲಭಾರತ ಸಚೇತಕರ ಸಮ್ಮೇಳನದಲ್ಲಿ ಈ ಮುಂದಿನ ಶಿಫಾರಸುಗಳನ್ನು ಮಾಡಲಾಯಿತು: 

“ದೆಹಲಿಯ ಶಾಲೆಗಳಲ್ಲಿ “ ಯುವ ಸಂಸತ್ ” ಕಾರ್ಯಕ್ರಮವನ್ನು ಉತ್ತೇಜಿಸುವುದಕ್ಕಾಗಿ ಸಂಸದೀಯ ವ್ಯವಹಾರಗಳ ಮಂತ್ರಾಲಯವು 
ಮಾಡಿರುವ ಉತ್ತಮ ಕಾರ್ಯವನ್ನು ಪ್ರಶಂಸಿಸುತ್ತಾ, ಉಳಿದ ರಾಜ್ಯಗಳು ಸಹ ತಮ್ಮ ತಮ್ಮ ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಅಳವಡಿಸಲು 
ವ್ಯವಸ್ಥೆಯನ್ನು ಮಾಡತಕ್ಕದ್ದೆಂದು ಸಮ್ಮೇಳನವು ಆಗ್ರಹಪೂರ್ವಕವಾಗಿ ಶಿಫಾರಸು ಮಾಡುತ್ತದೆ . [ 6ನೇ ಅಖಿಲ ಭಾರತ ಸಚೇತಕರ ಸಮ್ಮೇಳನ] ” 

ದೆಹಲಿಯ ಶಾಲೆಗಳಲ್ಲಿ ಅಣಕು ಸಂಸತ್ ಯೋಜನೆಯ ಯಶಸ್ವಿ ಅನುಷ್ಠಾನವನ್ನು ಹಾಗೂ ಪ್ರಮುಖ ಸಂಸದರು ಪತ್ರಿಕಾ ಮಾಧ್ಯಮಗಳು 
ಮತ್ತು ಶಿಕ್ಷಣ ತಜ್ಞರಿಂದ ಆ ಬಗ್ಗೆ ಬಂದ ವ್ಯಾಪಕ ಮೆಚ್ಚುಗೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ರಾಷ್ಟ್ರದಲ್ಲಿ ಸುಭದ್ರ ಸಂಸದೀಯ ಪದ್ಧತಿಯನ್ನು 
ಅನುಷ್ಠಾನಗೊಳಿಸುವ ದೃಷ್ಟಿಯಿಂದ ಸಮ್ಮೇಳನವು ಈ ಮುಂದಿನ ಶಿಫಾರಸ್ಸುಗಳನ್ನು ಮಾಡುತ್ತದೆ. 

ಸಂಸದೀಯ ವ್ಯವಹಾರಗಳ ಕೇಂದ್ರ ಮಂತ್ರಾಲಯವು ಅನುಸರಿಸಿದ ಮಾದರಿಯನ್ನೇ ಅನುಸರಿಸಿ ಎಲ್ಲಾ ರಾಜ್ಯಗಳು /ಕೇಂದ್ರಾಡಳಿತ 
ಪ್ರದೇಶಗಳು ತಮ್ಮ ತಮ್ಮ ರಾಜ್ಯ /ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲು ಕ್ರಮಕೈಗೊಳ್ಳತಕ್ಕದ್ದು : 
ಸಂಸದೀಯ ವ್ಯವಹಾರಗಳ ಕೇಂದ್ರ ಮಂತ್ರಾಲಯವು, ಅಗತ್ಯವಿದ್ದಲ್ಲಿ ಹಣಕಾಸು ನೆರವನ್ನು ನೀಡುವ ಮೂಲಕ ಯೋಜನೆಯನ್ನು 

ಜಾರಿಗೆ ತರಲು ರಾಜ್ಯಗಳು /ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಲ್ಲಾ ಬಗೆಯ ಪ್ರೋತ್ಸಾಹಗಳನ್ನು ನೀಡತಕ್ಕದ್ದು; ಮತ್ತು 
( ಸಿ) ಸಂಸದೀಯ ವ್ಯವಹಾರಗಳ ಕೇಂದ್ರ ಮಂತ್ರಾಲಯವು ಯೋಜನೆಯನ್ನು ಈಗಾಗಲೇ ಜಾರಿಗೊಳಿಸಿರುವ ರಾಜ್ಯಗಳು/ಕೇಂದ್ರಾಡಳಿಕ 

ಪ್ರದೇಶಗಳ ನಡುವೆ ಅಂತರ್ ರಾಜ್ಯ ಸ್ಪರ್ಧೆಗಳನ್ನು ಸಹ ವ್ಯವಸ್ಥೆಗೊಳಿಸತಕ್ಕದ್ದು. [ 7ನೇ ಅಖಿಲ ಭಾರತ ಸಚೇತಕರ ಸಮ್ಮೇಳನ] ” 
7ನೇ ಅಖಿಲ ಭಾರತ ಸಚೇತಕರ ಸಮ್ಮೇಳನವು ಮಾಡಿದ ಮೇಲ್ಕಂಡ ಶಿಫಾರಸುಗಳ ( ಬಿ) ಭಾಗದ ಪಾಲನೆಯಲ್ಲಿ, ಭಾರತ ಸರ್ಕಾರದ 
ಸಂಸದೀಯ ವ್ಯವಹಾರಗಳ ಮಂತ್ರಾಲಯವು, ರಾಜ್ಯಗಳು /ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಮಾನ್ಯತೆ ಪಡೆದ ಪ್ರೌಢ ಶಾಲೆಗಳಲ್ಲಿ ಯುವ ಸಂಸತ್ 
ಸ್ಪರ್ಧೆಯನ್ನು ವ್ಯವಸ್ಥೆಗೊಳಿಸುವುದಕ್ಕಾಗಿ - ರಾಜ್ಯ ಸರ್ಕಾರಗಳು /ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಣಕಾಸು ನೆರವು ನೀಡುವುದಕ್ಕಾಗಿ ಈ ಯೋಜನೆಯನ್ನು 
ರೂಪಿಸಿದೆ. 

* ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯ ಅನ್ವಯ ಮಾನ್ಯತೆ ಪಡೆದ ಪ್ರೌಢ ಶಾಲಾ ವಿದ್ಯಾರ್ಥಿಗಳಿಗೆ ಯುವ ಸಂಸತ್ 
ಸ್ಪರ್ಧೆಗಳನ್ನು ನಡೆಸಲಾಗುತ್ತಿದೆ. 2010 - 11ನೇ ಸಾಲಿನಿಂದ ಈ ಕೆಳಗೆ ನಮೂದಿಸಿರುವ ಮಾರ್ಗಸೂಚಿಗಳನ್ವಯ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಯುವ ಸಂಸತ್ ಸ್ಪರ್ಧೆಯನ್ನು ನಡೆಸಲಾಗುವುದು. 


( ಬಿ) 


೨೯೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


ಭಾಗ- ೧ 


5 . 


1. ಯೋಜನೆಯ ಉದ್ದೇಶ:- ಪ್ರಜಾಪ್ರಭುತ್ವದ ಬುನಾದಿಯನ್ನು ಭದ್ರಪಡಿಸುವ, ಶಿಸ್ತು, ಇತರರ ಅಭಿಪ್ರಾಯಗಳ ಬಗ್ಗೆ ಗೌರವ, ತಾಳೆ 

ಮುಂತಾದ ಆರೋಗ್ಯಕರ ಗುಣ ವಿಶೇಷಗಳನ್ನು ಮೈಗೂಡಿಸುವ ಮತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಸಂಸತ್ ಕಾರ್ಯ ಕಲಾಪದ 
ಬಗ್ಗೆ ಅರಿವು ಮೂಡಿಸುವುದೇ ಇದರ ಉದ್ದೇಶ. 
ಯೋಜನೆಯ ಕಾರ್ಯಾಚರಣೆ:- ಈ ಯೋಜನೆಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಸಹಯೋಗದೊಂದಿಗೆ 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯ ಮಾರ್ಗದರ್ಶನದಲ್ಲಿ ಕಾರ್ಯಗತಗೊಳಿಸಲಾಗುವುದು. 
3. ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಅರ್ಹತೆ:- ಕರ್ನಾಟಕ ರಾಜ್ಯದ ಮಾನ್ಯತೆ ಪಡೆದ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳು ಸ್ಪರ್ಧೆಯಲ್ಲಿ 

ಭಾಗವಹಿಸಲು ಅರ್ಹತೆ ಹೊಂದಿವೆಯೆಂದು ಪರಿಗಣಿಸಬಹುದು. ಭಾಗವಹಿಸುವ ಶಾಲೆಗಳ ಪಟ್ಟಿಯನ್ನು , ಪ್ರತಿವರ್ಷದ ಮಾರ್ಚ್ 

31ರೊಳಗೆ ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯವು ಅಂತಿಮಗೊಳಿಸುತ್ತವೆ. 
4 , ಯುವ ಸಂಸತ್ ಸ್ಪರ್ಧೆಯನ್ನು ನಡೆಸುವ ಅವಧಿ :- “ ಯುವ ಸಂಸತ್ ಸ್ಪರ್ಧೆ ” ಯನ್ನು ಪ್ರತಿ ವರ್ಷವು ನಡೆಸಲಾಗುವುದು . ಈ ಬಗ್ಗೆ 

ಸವಿವರ ಕಾರ್ಯಕ್ರಮವನ್ನು ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ರೂಪಿಸತಕ್ಕದ್ದು ಮತ್ತು 
ವಾರ್ಷಿಕ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಸಂಸ್ಥೆಗಳಿಗೆ ಸುತ್ತೋಲೆಮೂಲಕ ತಿಳಿಸತಕ್ಕದ್ದು. 
ಯುವ ಸಂಸತ್ತಿನಲ್ಲಿ ಭಾಗವಹಿಸುವವರ ಸಂಖ್ಯೆ :- ಪ್ರತಿಯೊಂದು ಪದವಿ ಪೂರ್ವ ಕಾಲೇಜಿನಲ್ಲಿ “ ಯುವ ಸಂಸತ್ ಸ್ಪರ್ಧೆಯನ್ನು ” 

ಇದಕ್ಕಾಗಿ ಬೇಕಾಗುವ ವಿದ್ಯಾರ್ಥಿಗಳ ಸಂಖ್ಯೆಗೆ ಯಾವುದೇ ಮಿತಿ ಇಲ್ಲ. ಆದಾಗ್ಯೂ , ಅಧಿವೇಶನದ ಅವಧಿಯನ್ನು 
ಸೀಮಿತಗೊಳಿಸುವುದು ಅಪೇಕ್ಷಣೀಯವಾಗಿರುವ ಕಾರಣ, ಭಾಗವಹಿಸಿರುವ ವಿದ್ಯಾರ್ಥಿಗಳಲ್ಲಿ ಹಲವರು ಸಂಸತ್ತಿನ ಅಧಿವೇಶನದ 
ಒಂದು ಚಿತ್ರಣವನ್ನು ಮೂಡಿಸುವುದಕ್ಕೆ ಮಾತ್ರವೇ ಸುಮ್ಮನೆ ಕುಳಿತುಕೊಂಡಿರಬೇಕಾಗುತ್ತದೆ ಮಾತ್ರವಲ್ಲದೆ ಅವರಿಗೆ ಮಾತನಾಡುವ 

ಅಗತ್ಯವಿರುವುದಿಲ್ಲ. 
6 . ಯುವ ಸಂಸತ್ತಿನ ಅಧಿವೇಶನದ ಅವಧಿ:- ಯುವ ಸಂಸತ್ತಿನ ಅಧಿವೇಶನದ ಅವಧಿಯು ಒಂದು ಗಂಟೆ ಅವಧಿಯನ್ನು ಮೀರತಕ್ಕದಲ್ಲ 

ಮತ್ತು ಇದರಲ್ಲಿ ಸುಮಾರು 20 ನಿಮಿಷಗಳ ಅವಧಿಯನ್ನು ಪ್ರಶ್ನೆಗಳಿಗೆ ಕಾಯ್ದಿರಿಸತಕ್ಕದ್ದು. 
7. ಯುವ ಸಂಸತ್ತಿನ ಅಧಿವೇಶನದಲ್ಲಿಯ ಚರ್ಚೆಯ ವಿಷಯ:- ಪ್ರಶೋತ್ತರಗಳಿಗೆ ಅಥವಾ ಇತರ ಚರ್ಚೆಗೆ ಯಾವುದೇ ನಿರ್ದಿಷ್ಟ 

ವಿಷಯಗಳನ್ನು ಗೊತ್ತುಪಡಿಸಿರುವುದಿಲ್ಲ. ಆದಾಗ್ಯೂ , ಯುವ ಸಂಸತ್ತಿನಲ್ಲಿ ಕೇಳಲಾಗುವ ಪ್ರಶ್ನೆಗಳು , ಇತ್ತೀಚಿನ ಕ್ಷೇಮಾಭ್ಯುದಯ 
ಕಾರ್ಯ ಚಟುವಟಿಕೆಗಳು, ರಾಷ್ಟ್ರದ ರಕ್ಷಣೆ , ಸಾಮಾಜಿಕ ನ್ಯಾಯ, ಸಮಾಜ ಸುಧಾರಣೆಗಳು, ಆರ್ಥಿಕ ಅಭಿವೃದ್ಧಿ, ಶಿಕ್ಷಣ, ಮತೀಯ 

ಸಾಮರಸ್ಯ , ಆರೋಗ್ಯ, ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮುಂತಾದವುಗಳಿಗೆ ಸಂಬಂಧಿಸಿದ ವಿಷಯಗಳಾಗಿರುವುದು ಅಪೇಕ್ಷಣೀಯ. 
8. ಭಾಷೆ:- ಭಾಗವಹಿಸುವವರು, ಕನ್ನಡ ಹಿಂದಿ ಅಥವಾ ಇಂಗ್ಲೀಷ್ ಅಥವಾ ಸಂಬಂಧಪಟ್ಟ ರಾಜ್ಯ /ಕೇಂದ್ರಾಡಳಿತ ಪ್ರದೇಶದ 

ಸಂಸದೀಯ ವ್ಯವಹಾರಗಳ ಇಲಾಖೆ, ಸಾರ್ವಜನಿಕ ಶಿಕ್ಷಣ ನಿರ್ದೇಶನಾಲಯ ನಿರ್ದಿಷ್ಟಪಡಿಸಬಹುದಾದಂಥ ಪ್ರಾದೇಶಿಕ ಭಾಷೆಯಲ್ಲಿ 

ಮಾತನಾಡಬಹುದು. 
9. ಯುವ ಸಂಸತ್ ನಡೆಯುವ ಸ್ಥಳ:- ಯುವ ಸಂಸತ್ ಸ್ಪರ್ಧೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಶಿಕ್ಷಣ ಸಂಸ್ಥೆಯು ತನ್ನದೇ ಆದ 

ಕಟ್ಟಡದಲ್ಲಿ ಅಥವಾ ಅವು ಇಚ್ಚಿಸುವಂಥ ಯಾವುದೇ ಇತರ ಸ್ಥಳದಲ್ಲಿ ನಡೆಸತಕ್ಕದ್ದು, ಸ್ಪರ್ಧೆಯಲ್ಲಿ ಭಾಗವಹಿಸುವ ಸಂಸ್ಥೆಗಳು 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಗೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶನಾಲಯಕ್ಕೆ 
ಚರ್ಚೆಯ ವಿಷಯಗಳ ಮಾಹಿತಿಯೊಂದಿಗೆ ಸ್ಪರ್ಧೆ ನಡೆಸುವ ಸ್ಥಳದ ವಿವರಗಳನ್ನು ಸ್ಪರ್ಧೆಯ ದಿನಾಂಕಕ್ಕಿಂತ ಹತ್ತು ದಿನಗಳ 

ಮೊದಲೇ ತಿಳಿಸತಕ್ಕದ್ದು. 
10. ಬಹುಮಾನಗಳು:- ಈ ಮುಂದಿನ ಬಹುಮಾನಗಳನ್ನು ಇರಿಸಲಾಗಿದೆ: 

(6) ಸರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಸಂಸೆಗೆ ಪಾರಿತೋಷಕ ( ಸಂಸದೀಯ ಪಾರಿತೋಷಕ) . 
(ii) ಅರ್ಹತೆಯ ಆಧಾರದ ಮೇಲೆ ಸ್ಪರ್ಧೆಯಲ್ಲಿನ ಉತ್ತಮ ಗುಣಮಟ್ಟದ ಪ್ರದರ್ಶನಕ್ಕಾಗಿ ಮೊದಲ ಐದು ಸ್ಥಾನ ಪಡೆದ 

ಸಂಸ್ಥೆಗಳಿಗೆ ಟ್ರೋಫಿಗಳು. 
( iii) ಪ್ರತಿಯೊಂದು ಸಂಸ್ಥೆಯಿಂದ ಭಾಗವಹಿಸಿರುವ ವಿದ್ಯಾರ್ಥಿಗಳಿಂದ ಆಯ್ಕೆ ಮಾಡಲಾದವರಿಗೆ ಪದಕಗಳು /ಕಪ್ಪುಗಳು / ಪುಸ್ತಕಗಳ 

ರೂಪದಲ್ಲಿ ವೈಯಕ್ತಿಕ ಬಹುಮಾನಗಳು. ಬಹುಮಾನಗಳ ಒಟ್ಟು ಸಂಖ್ಯೆಯು 80ನ್ನು ಮೀರತಕ್ಕದ್ದಲ್ಲ. 

(iv ) ಇತರೆ ವೆಚ್ಚಗಳು. 
ಸೂಚನೆ:- ಸಂಬಂಧಪಟ್ಟ ರಾಜ್ಯದ/ಕೇಂದ್ರಾಡಳಿತ ಪ್ರದೇಶದ ಸಂಸದೀಯ ವ್ಯವಹಾರಗಳ ಇಲಾಖೆ, ಸಾರ್ವಜನಿಕ ಶಿಕ್ಷಣ ನಿರ್ದೇಶನಾಲಯ ಸ್ಥಳೀಯ 

ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಮೇಲಿನ ನಾಲ್ಕು ಬಾಬುಗಳಿಗೆ ಸಂಬಂಧಿಸಿದ ವೆಚ್ಚವನ್ನು ವ್ಯತ್ಯಾಸಗೊಳಿಸಬಹುದು. ಭಾರತ ಸರ್ಕಾರದ 
ಸಂಸದೀಯ ವ್ಯವಹಾರಗಳ ಮಂತ್ರಾಲಯದಿಂದ ಮರುಸಂದಾಯವಾಗುವ ಗರಿಷ್ಠ ಮೊಬಲಗು ವಾರ್ಷಿಕವಾಗಿ ಯೋಜನೆಯ 15ನೇ 
ಕಂಡಿಕೆಯಲ್ಲಿ ಹೇಳಿರುವುದನ್ನು ಮೀರತಕ್ಕದ್ದಲ್ಲ. 

ಪಾರಿತೋಷಕವು ಪರ್ಯಾಯ ಪಾರಿತೋಷಕವಾಗಿದ್ದು ಅದನ್ನು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದ ಸಂಸ್ಥೆಯು ಒಂದು 
ವರ್ಷದವರೆಗೆ ಉಳಿಸಿಕೊಳ್ಳಬಹುದಾಗಿದೆ. ಆದಾಗ್ಯೂ , ಒಂದೇ ಸಂಸ್ಥೆಯು ಮೂರು ನಿರಂತರ ವರ್ಷಗಳು ಪಾರಿತೋಷಕವನ್ನು ಗೆದ್ದರೆ ಆ ಸಂಸ್ಥೆಯೇ 
ಅದನ್ನು ಖಾಯಂ ಆಗಿ ಇಟ್ಟುಕೊಳ್ಳುವುದು . 

ಅನುಬಂಧ- II ರಲ್ಲಿ ಇದ್ದಂತೆ ಒಂದು ಪ್ರಮಾಣ ಪತ್ರವನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸಂಸ್ಥೆಗಳಿಗೆ ನೀಡತಕ್ಕದ್ದು. 

ಅನುಬಂಧ-III ರಲ್ಲಿ ಇದ್ದಂತೆ ಒಂದು ಪ್ರಮಾಣ ಪತ್ರವನ್ನು ಸ್ಪರ್ಧೆಯಲ್ಲಿ ವೈಯಕ್ತಿಕ ಬಹುಮಾನವನ್ನು ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೆ 
ನೀಡತಕ್ಕದ್ದು. 

11 . ತೀರ್ಪುಗಾರರ ಸಮಿತಿ:- ಪ್ರತಿಯೊಂದು ಸಂಸ್ಥೆಗಳ ಮೌಲ್ಯ ಮಾಪನಕ್ಕಾಗಿ ತೀರ್ಪುಗಾರರ ಸಮಿತಿಯನ್ನು ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನೆ ಇಲಾಖೆ ಹಾಗೂ ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯ ರಚಿಸತಕ್ಕದ್ದು ಹಾಗೂ ಅದರಲ್ಲಿ ಶಿಕ್ಷಣ ತಜ್ಞರು 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೨೯ 


ವಿಧಾನಸಭೆ /ಪರಿಷತ್ತಿನ ಸದಸ್ಯರು ಮತ್ತು ಸಂಸದೀಯ ಸಂಸ್ಥೆಗಳನ್ನು ನಡೆಸುವುದಕ್ಕೆ ಸಂಬಂಧಪಟ್ಟ ಇತರರನ್ನು ಒಳಗೊಂಡಿರಬಹುದು. ಪದವಿ ಪೂರ್ವ 
ಶಿಕ್ಷಣ ನಿರ್ದೇಶನಾಲಯದ ಒಬ್ಬ ಅಧಿಕಾರಿಯು ಸಮಿತಿಯ ಪದನಿಮಿತ್ತ ಸದಸ್ಯರಾಗಿರತಕ್ಕದ್ದು. 

12. ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸುವಾಗ ಪರಿಗಣಿಸಬೇಕಾದ ಅಂಶಗಳು:- ಸ್ಪರ್ಧೆಯಲ್ಲಿ ಸಾಧನೆಯನ್ನು ನಿರ್ಧರಿಸುವಾಗ ಸಮಿತಿಯು, 
ಈ ಮುಂದಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡಿರತಕ್ಕದ್ದು . 

13 . ಮರು ಪ್ರದರ್ಶನ:- ಪ್ರತಿ ವರ್ಷದ ಸ್ಪರ್ಧೆಗಳ ಮುಕ್ತಾಯದ, ಸಂದರ್ಭದಲ್ಲಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ 
ಇಲಾಖೆ ಹಾಗೂ ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯ ನಿರ್ಧರಿಸಬಹುದಾದ ಸ್ಥಳ ಮತ್ತು ದಿನಾಂಕದಂದು ಸ್ಪರ್ಧೆಯ ಬಹುಮಾನ ವಿತರಣೆಯ 
ಸಮಾರಂಭದಲ್ಲಿ, ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಸಂಸ್ಥೆಯು ಮತ್ತೊಮ್ಮೆ ಪ್ರದರ್ಶನ ಮಾಡುವಂತೆ ಅಗತ್ಯಪಡಿಸಬಹುದು. 

14. ವರದಿ:- ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯ ಸ್ಪರ್ಧೆಯು ಮುಗಿದ ಮೇಲೆ ಅನುಬಂಧ - ಖಗಿ ರಲ್ಲಿ ನಿಯಮಿಸಲಾದ 
ನಮೂನೆಯಲ್ಲಿ, ಅದರಲ್ಲಿ ಮೆರಿಟ್ ಆಧಾರದ ಮೇಲೆ, ಮೊದಲನೇ ಐದು ಸ್ಥಾನ ಪಡೆದ ಶಾಲೆಗಳೂ ಸೇರಿದಂತೆ ಭಾಗವಹಿಸಿದ ಎಲ್ಲಾ ಶಾಲೆಗಳ 
ಸಂಖ್ಯೆಯನ್ನು ಸೂಚಿಸಿ ವೈಯಕ್ತಿಕ ಬಹುಮಾನಗಳ ಸಂಖ್ಯೆ ಮುಂತಾದವುಗಳನ್ನು ಒಳಗೊಂಡ ಒಂದು ವರದಿಯನ್ನು ತಯಾರಿಸತಕ್ಕದ್ದು. ವರದಿಯನ್ನು 
ಪದವಿ ಪೂರ್ವ ಶಿಕ್ಷಣ ನಿರ್ದೇಶನಾಲಯದ ಉಪ ನಿರ್ದೆಶಕರ ದರ್ಜೆಗಿಂತ ಕಡಿಮೆಯಲ್ಲದ ಪ್ರತಿನಿಧಿಯು ಸಹಿ ಮಾಡತಕ್ಕದ್ದು. 

ನಿಯಮಿಸಲಾದ ನಮೂನೆಯಲ್ಲಿನ ವರದಿಯನ್ನು ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ, ಕರ್ನಾಟಕ 
ಸರ್ಕಾರ, ವಿಧಾನ ಸೌಧ, ಬೆಂಗಳೂರು ಇವರಿಗೆ ಕಳುಹಿಸತಕ್ಕದ್ದು. 

ಬಿ. ಜಿ . ಶ್ಯಾಮಲ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ , ಆರ್‌ . 1838 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ಕ್ರ . ಸಂ . 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆಯ 2010 - 11ನೇ ಸಾಲಿನ ಯೋಜನೆಗಳಿಗೆ ಆಡಳಿತಾತ್ಮಕ 

ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ : ಮುಖ್ಯ ಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ ಬೆಂಗಳೂರು ಅವರ ಪತ್ರ 

ಸಂ :ಕಲ್ಯಾಣ/ ಯೋಜನೆ/A /2010 -11 ದಿನಾಂಕ 12 - 04 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ: 12 - 04 - 2010ರ ಪತ್ರದಲ್ಲಿ ಮುಖ್ಯಸಂಪಾದಕರು , ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ ರವರ ಕರ್ನಾಟಕ 
ಗ್ಯಾಸೆಟಿಯರ್ ಇಲಾಖೆಯ 2010 - 11ನೇ ಸಾಲಿನಲ್ಲಿನ ಈ ಕೆಳಕಂಡ ಯೋಜನೆಗಳಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡುವಂತೆ ಕೋರಿರುತ್ತಾರೆ. 
ಹಮ್ಮಿಕೊಂಡಿರುವ ಯೋಜನೆಗಳು 

ಆಯವ್ಯಯದಲ್ಲಿ 
ಒದಗಿಸಲಾದ 

ಅನುದಾನ 

( ಲಕ್ಷ ರೂ . ಗಳಲ್ಲಿ) 
ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾಸೆಟಿಯರ್ ಪರಿಷ್ಕೃತ ಕನ್ನಡ ಆವೃತ್ತಿಯ ಆಂಗ್ಲ ಭಾಷಾಂತರದ ಸಂಪಾದನೆ ಮತ್ತು ರೂ . 3.00 
ಪ್ರಕಟಣೆ 
ಉಡುಪಿ ಜಿಲ್ಲಾ ಗ್ಯಾಸೆಟಿಯರ್ ಪರಿಷ್ಕೃತ ಕನ್ನಡ ಆವೃತ್ತಿಯ ಆಂಗ್ಲ ಭಾಷಾಂತರ - ಹೊರಗಿನ ವಿದ್ವಾಂಸರಿಗೆ 

ರೂ . 1. 00 
ನೀಡಬೇಕಾದ ಸಂಭಾವನೆ. 
ಎ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಆಂಗ್ಲ ಆವೃತ್ತಿಯನ್ನು ಕನ್ನಡ ಭಾಷೆಗೆ ಭಾಷಾಂತರಿಸಿ ಕರ್ನಾಟಕ 

ರೂ . 6 .00 
ಕೈಪಿಡಿಯನ್ನು ಬಹುವರ್ಣಿಯವಾಗಿ ಪ್ರಕಟಿಸುವುದು. 
1982 - 1983ರಲ್ಲಿ ಪ್ರಕಟಿಸಿದ್ದ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್ ( ಎರಡು ಸಂಪುಟಗಳು) ಆಂಗ್ಲ ಆವೃತ್ತಿಯ 

ರೂ . 5 .50 
ಪರಿಷ್ಕರಣೆ, ಇಂದೀಕರಣ ಹಾಗೂ ಮೂರು ಸಂಪುಟಗಳಲ್ಲಿ ಪ್ರಕಟಿಸಲು ಉದ್ದೇಶಿಸಿದೆ. 
| ದಾವಣಗೆರೆ ಜಿಲ್ಲಾ ಗ್ಯಾಸೆಟಿಯರ್ ಕನ್ನಡ ಆವೃತ್ತಿಯ ರಚನೆ, ಸಂಪಾದನೆ ಮತ್ತು ಪ್ರಕಟಣೆ. 

ರೂ . 3 . 00 
ಇ - ಆಡಳಿತ ಯೋಜನೆಯಡಿ ಕಛೇರಿಯಲ್ಲಿರುವ ಗಣಕ ಯಂತ್ರಗಳನ್ನು ಬೈಬ್ಯಾಕ್ ಮ್‌ನಲ್ಲಿ 

ರೂ . 1.50 
ಬದಲಾಯಿಸುವುದು . 

ಮೇಲೆ ಪ್ರಸ್ತಾಪಿಸಿರುವ ಕ್ರಮ ಸಂಖ್ಯೆ 1, 2, 3, 4 ಮತ್ತು 5ರಲ್ಲಿನ ಕಾಮಗಾರಿಗಳನ್ನು ಕೈಗೊಳ್ಳಲು ಆಡಳಿತಾತ್ಮಕ ಮಂಜೂರಾತಿ ನೀಡಲು 
ಸರ್ಕಾರವು ನಿರ್ಧರಿಸಿದೆ . ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 23 ಕರಾಗೆ 2010 , ಬೆಂಗಳೂರು, ದಿನಾಂಕ : 07 - 07 -2010 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆಯ 2010 - 11ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ 
ಪ್ರಸ್ತಾಪಿಸಿರುವ ಈ ಕೆಳಕಂಡ ಯೋಜನೆಗಳಿಗೆ ಸರ್ಕಾರದ ಆಡಳಿತಾತ್ಮಕ ಅನುಮತಿಯನ್ನು ನೀಡಿದೆ. 


ಬು 


| 


೨೯೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ - ೧ 


ಕ್ರ . ಸಂ . ಹಮ್ಮಿಕೊಂಡಿರುವ ಯೋಜನೆಗಳು 

ಆಯವ್ಯಯದಲ್ಲಿ 
ಒದಗಿಸಲಾದ 

ಅನುದಾನ 

( ಲಕ್ಷ ರೂ . ಗಳಲ್ಲಿ) 
ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾಸೆಟಿಯರ್ ಪರಿಷ್ಕೃತ ಕನ್ನಡ ಆವೃತ್ತಿಯ ಆಂಗ್ಲ ಭಾಷಾಂತರದ ಸಂಪಾದನೆ ಮತ್ತು ರೂ . 3 .00 
ಪ್ರಕಟಣೆ 
ಉಡುಪಿ ಜಿಲ್ಲಾ ಗ್ಯಾಸೆಟಿಯರ್ ಪರಿಷ್ಕೃತ ಕನ್ನಡ ಆವೃತ್ತಿಯ ಆಂಗ್ಲ ಭಾಷಾಂತರ - ಹೊರಗಿನ ವಿದ್ವಾಂಸರಿಗೆ ರೂ . 1.00 
ನೀಡಬೇಕಾದ ಸಂಭಾವನೆ. 
| ಎ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಆಂಗ್ಲ ಆವೃತ್ತಿಯನ್ನು ಕನ್ನಡ ಭಾಷೆಗೆ ಭಾಷಾಂತರಿಸಿ ಕರ್ನಾಟಕ 

ರೂ . 6 . 00 
ಕೈಪಿಡಿಯನ್ನು ಬಹುವರ್ಣಿಯವಾಗಿ ಪ್ರಕಟಿಸುವುದು. 
4 | 1982 -1983ರಲ್ಲಿ ಪ್ರಕಟಿಸಿದ್ದ ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್ ( ಎರಡು ಸಂಪುಟಗಳು) ಆಂಗ್ಲ ಆವೃತ್ತಿಯ 

ರೂ . 5 .50 
ಪರಿಷ್ಕರಣೆ, ಇಂದೀಕರಣ ಹಾಗೂ ಮೂರು ಸಂಪುಟಗಳಲ್ಲಿ ಪ್ರಕಟಿಸಲು ಉದ್ದೇಶಿಸಿದೆ. 
ದಾವಣಗೆರೆ ಜಿಲ್ಲಾ ಗ್ಯಾಸೆಟಿಯರ್ ಕನ್ನಡ ಆವೃತಿಯ ರಚನೆ, ಸಂಪಾದನೆ ಮತ್ತು ಪ್ರಕಟಣೆ. 

ರೂ . 3 . 00 , 
- ಒಟ್ಟು 

ರೂ . 18.50 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 96 ದಿನಾಂಕ 10 - 07 -1996ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1839 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

(ಆಡಳಿತ ಕನ್ನಡ) 


P ) 


0 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಮಲ್ಲೇಶಯ್ಯ, ಕೆ.ಎ .ಎಸ್. (ಕಿರಿಯ ಶ್ರೇಣಿ), ಹಿಂದಿನ ವಿಶೇಷ ಭೂ ಸ್ವಾಧೀನಾಧಿಕಾರಿ , ಬೀದರ್ ಇವರ 

ವಿರುದ್ದದ ಶಿಸ್ತು ಕ್ರಮವನ್ನು ಕೈಬಿಡುವ ಕುರಿತು. 
ಓದಲಾಗಿದೆ : 1) ದಿನಾಂಕ 12 - 06 - 2007ರ ನೋಟೀಸು ಸಂಖ್ಯೆ: ಸಿಆಸುಇ 060 ಎಸ್‌ಇಎನ್ 07. 
- 2) ಶ್ರೀ ಮಲ್ಲೇಶಯ್ಯ , ಕೆ. ಎ. ಎಸ್ . (ಕಿರಿಯ ಶ್ರೇಣಿ), ವಿಶೇಷ ಭೂ ಸ್ವಾಧೀನಾಧಿಕಾರಿ , ಹೇಮಾವತಿ ನಾಲಾ 

ವಲಯ, ತುಮಕೂರು ಇವರ ದಿನಾಂಕ : 01 - 02 - 2008ರ ಲಿಖಿತ ರಕ್ಷಣಾತ್ಮಕ ಹೇಳಿಕೆ. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಕಾರಣ ಕೇಳುವ ನೋಟೀಸಿನಲ್ಲಿ ಶ್ರೀ ಮಲ್ಲೇಶಯ್ಯ , ಕೆ.ಎ . ಎಸ್. ( ಕಿರಿಯ ಶ್ರೇಣಿ), ಅಧಿಕಾರಿ 
ಇವರು ವಿಶೇಷ ಭೂ ಸ್ವಾಧೀನಾಧಿಕಾರಿ , ಬೀದರ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಕಾರಂಜಾ ಯೋಜನೆಯ ಬಲದಂಡೆ ಕಾಲುವೆ 
ನಿರ್ಮಾಣಕ್ಕಾಗಿ ಭಾಲ್ಕಿ ತಾಲ್ಲೂಕಿನ ಕೆರೂರ ಮತ್ತು ಬಾಳೂರು ಗ್ರಾಮಗಳಲ್ಲಿನ ಕೆಲವು ಭೂ ಸ್ವಾಧೀನ ಪ್ರಕರಣಗಳಲ್ಲಿ ಶೇಕಡ 80 ರಷ್ಟು ಮುಂಗಡ 
ಪರಿಹಾರ ಧನವನ್ನು ನಿಯಮಬಾಹಿರವಾಗಿ ವಿತರಿಸಿರುವಲ್ಲಿ ಎಸಗಿರುವ ಕರ್ತವ್ಯ ಲೋಪ ಹಾಗೂ ದುರ್ನಡತೆ ಕುರಿತಂತೆ ಕರ್ನಾಟಕ ಸರ್ಕಾರಿ ಸೇವಾ 
( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 11 ರಡಿ ದೋಷಾರೋಪಣ ಪಟ್ಟಿಯನ್ನು ಜಾರಿಗೊಳಿಸಿ ಶಿಸ್ತು 
ಕ್ರಮವನ್ನು ಪ್ರಾರಂಭಿಸಲಾಯಿತು. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಶ್ರೀ ಮಲ್ಲೇಶಯ್ಯ ರವರು ಲಿಖಿತ ರಕ್ಷಣಾತ್ಮಕ ಹೇಳಿಕೆ ಸಲ್ಲಿಸಿ, ಯೋಜನೆಯು ಕಾಲಮಿತಿ 
ಯೋಜನೆಯಾಗಿದ್ದು, ತ್ವರಿತಗತಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿಸಬೇಕಿತ್ತೆಂದು ಶೇಕಡ 80 ರಷ್ಟು ಪರಿಹಾರಧನ ನೀಡದಿದ್ದಲ್ಲಿ ಕಾಮಗಾರಿ ನಡೆಸಲು 
ಅಡಚಣೆ ಮಾಡುವುದಾಗಿ ಸಂತ್ರಸ್ಥ ರೈತರು ಲಿಖಿತ ಮನವಿ ಸಲ್ಲಿಸಿದ್ದು, ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಶೇಕಡ 80 ರಷ್ಟು ಪರಿಹಾರ ಧನವನ್ನು 
ಪಾವತಿಸಲು ಅವಕಾಶ ಇರುವುದರಿಂದಲೂ , ಉಪ ನೋಂದಣಾಧಿಕಾರಿಯವರ ಮಾರುಕಟ್ಟೆ ದರವನ್ನು ನಿಗಧಿಪಡಿಸಿ ಯೋಜನೆಯ ಯಶಸ್ವೀ 
ಅನುಷ್ಠಾನದ ಹಿತದೃಷ್ಟಿಯಿಂದ ಶೇಕಡ 80 ರಷ್ಟು ಪರಿಹಾರಧನ ಮುಂಗಡವಾಗಿ ವಿತರಿಸಲಾಗಿದೆ. ಇದರಲ್ಲಿ ಯಾವುದೇ ನಿಯಮಗಳ 
ಉಲ್ಲಂಘನೆಯಾಗಿರುವುದಿಲ್ಲವೆಂದು ತಿಳಿಸುತ್ತಾ, ಸಮಜಾಯಿಷಿಯನ್ನು ಒಪ್ಪಿಕೊಂಡು ತನ್ನ ವಿರುದ್ದದ ಶಿಸ್ತು ಕ್ರಮವನ್ನು ಕೈಬಿಡುವಂತೆ ಮನವಿ 
ಮಾಡಿರುತ್ತಾರೆ. ಶ್ರೀ ಮಲ್ಲೇಶಯ್ಯ ಇವರ ರಕ್ಷಣಾತ್ಮಕ ಹೇಳಿಕೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ , ಕಂದಾಯ ಇಲಾಖೆಯ ಅಭಿಪ್ರಾಯ ಪಡೆದು , 
ಸರ್ಕಾರವು, ಸದರಿಯವರು ಸಲ್ಲಿಸಿದ ರಕ್ಷಣಾತ್ಮಕ ಹೇಳಿಕೆಯನ್ನು ಅಂಗೀಕರಿಸುತ್ತಾ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 017 ಕೆಇಎ 08 , ಬೆಂಗಳೂರು, ದಿನಾಂಕ : 29ನೇ ಜೂನ್, 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಸರ್ಕಾರವು, ಶ್ರೀ ಮಲ್ಲೇಶಯ್ಯ , ಕೆ. ಎ .ಎಸ್. (ಕಿರಿಯ ಶ್ರೇಣಿ), ಅಂದಿನ ವಿಶೇಷ ಭೂ 
ಸ್ವಾಧೀನಾಧಿಕಾರಿ , ಬೀದರ್ (ಪ್ರಸ್ತುತ ವಿಶೇಷ ಭೂ ಸ್ವಾಧೀನಾಧಿಕಾರಿ, ಹೇಮಾವತಿ ನಾಲಾ ವಲಯ , ತುಮಕೂರು ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ) ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ , 1957 ರ ನಿಯಮ 


ಭಾಗ- ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೩೧ 


11 ರಡಿ ದೋಷಾರೋಪಣ ಪಟ್ಟಿಯೊಂದಿಗೆ ದಿನಾಂಕ: 12 - 06 - 2007 ರಂದು ಜಾರಿಗೊಳಿಸಿದ ನೋಟೀಸಿಗೆ ಇವರು ದಿನಾಂಕ: 01 - 02 - 2008 ರಂದು 
ಸಲ್ಲಿಸಿದ ಲಿಖಿತ ರಕ್ಷಣಾತ್ಮಕ ಹೇಳಿಕೆಯನ್ನು ಅಂಗೀಕರಿಸಿ, ಇವರ ವಿರುದ್ದದ ಇಲಾಖಾ ವಿಚಾರಣೆಯನ್ನು ಕೈಬಿಡಲು ನಿರ್ಣಯಿಸಿದೆ. 

ಈ ಇಲಾಖಾ ವಿಚಾರಣೆ ನಡೆಯದಿದ್ದಲ್ಲಿ ಶ್ರೀಯುತರು ಯಾವ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಿದ್ದರೋ ಅವುಗಳನ್ನು ಪಡೆಯಲು 
ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ , ಆರ್‌. 1840 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 2) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಚ್ .ಎನ್ . ಹೊನ್ನಪ್ಪ, ಪಿ. ಎಸ್ . ಐ., ಆಗುಂಬೆ ಪೋಲೀಸ್ ಠಾಣೆ, ಶಿವಮೊಗ್ಗ ಜಿಲ್ಲೆ , ಇವರು ಸರ್ಕಾರಕ್ಕೆ 

ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ದಾವಣಗೆರೆ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ 

( 5) ಇವಿ/ ಪಿಆರ್‌/31 /2009 ಓ . ಬಿ : 329 / 09 ದಿನಾಂಕ 20 - 04 - 2009 , 
2 ) ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೋಲೀಸ್ ಮಹಾ ನಿರೀಕ್ಷಕರು, ಪೂರ್ವ ವಲಯ , ದಾವಣಗೆರೆ ಇವರ 

ಆದೇಶ ಸಂಖ್ಯೆ: 07 / ಅಪೀಲು/ಸಿಬ್ಬಂದಿ - 2 /2009 - 10 ಓ . ಬಿ . 44 /2009 - 10 ದಿನಾಂಕ 25 - 09 - 2009 . 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ 31 - 10 - 2009. 
4) ಮಹಾ ನಿರ್ದೇಶಕರು ಮತ್ತು ಅರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು 

( 2)56/ 2009 -10 ದಿನಾಂಕ 05 - 01 - 2010. 
5) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 9 ಸಿಎನ್‌ಎಸ್‌ 10 ದಿನಾಂಕ 

10 - 06 - 2010. 
ಪ್ರಸ್ತಾವನೆ : 

ಶ್ರೀ ಎಚ್.ಎನ್. ಹೊನ್ನಪ್ಪ, ಪಿ .ಎಸ್. ಐ., ಇವರು ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತನ ಹಾಗೂ ಬೇಜವಾಬ್ದಾರಿತನ ತೋರಿಸಿದ ಕಾರಣದ ಮೇಲೆ ಕರ್ನಾಟಕ 
ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿಗಳು) ನಿಯಮಾವಳಿ 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿತ್ತು. 
ದೋಷಾರೋಪಣೆ: 

“ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಾಹೆ 01 /2009ರಲ್ಲಿ ಸ್ವೀಕೃತವಾದ ನಾನ್ ಬೇಲೆಬಲ್ 
ವಾರೆಂಟ್‌ಗಳ ಮಾಹಿತಿಯನ್ನು ದಿನಾಂಕ 12 - 02 - 2009 ರಂದು ಜಿಲ್ಲಾ ಪೊಲೀಸ್ ಕಛೇರಿಯಲ್ಲಿ ನಡೆಸಲಾದ 
ಮಾಸಿಕ ಅಪರಾಧ ಸಭೆಗೆ ನೀಡದೇ ಹಾಗೂ ನಿಮ್ಮ ಮೇಲಾಧಿಕಾರಿಗಳಿಗೆ 01 - 2009ರ ಮಾಹೆಯಲ್ಲಿ ಯಾವುದೇ 
ಎನ್‌ಬಿಡಬ್ಲ್ಯೂ ನ್ಯಾಯಾಲಯದಿಂದ ಸ್ವೀಕೃತವಾಗಿರುವುದಿಲ್ಲವೆಂದು ಸುಳ್ಳು ಮಾಹಿತಿ ನೀಡಿ ನಿಮ್ಮ ಕರ್ತವ್ಯದಲ್ಲಿ 
ಶಿಸ್ತಿನ ಇಲಾಖೆ ಪೊಲೀಸ್ ಅಧಿಕಾರಿಗೆ ಸಲ್ಲದ ಘೋರ ದುರ್ನಡತೆಯನ್ನು ಹಾಗೂ ಅತೀವ ಕರ್ತವ್ಯ 

ನಿರ್ಲಲಕ್ಷ್ಮತನ ಮತ್ತು ಘೋರಬೇಜವಾಬ್ದಾರಿತನ ಪ್ರದರ್ಶಿಸಿದ ಆರೋಪಗಳು.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ 
ಅಧೀಕ್ಷಕರು, ದಾವಣಗೆರೆ, ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ 20 - 04 - 2009ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ 
ಬಡ್ತಿಯನ್ನು ತದನಂತರದ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಧಕ್ಕೆಯಾಗದಂತೆ ಒಂದು ವರ್ಷಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು ಪೂರ್ವ ವಲಯ , ದಾವಣಗೆರೆ, ಇವರು ಮೇಲೆ ಕ್ರಮ ಸಂಖ್ಯೆ: ( 2) ರಲ್ಲಿ ಓದಲಾದ ದಿನಾಂಕ 25 -09 - 2009ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಶಿಸ್ತು ಪ್ರಾಧಿಕಾರದ ದಂಡನೆಯನ್ನು ಭಾಗಶಃ ಮಾರ್ಪಡಿಸುವ ಕುರಿತಂತೆ 
ಕರ್ನಾಟಕ ಲೋಕಸೇವಾ ಆಯೋಗವನ್ನು ಸಮಾಲೋಚಿಸಿದ್ದು, ಸರ್ಕಾರವು ಪ್ರಸ್ತಾಪಿಸಿರುವ ದಂಡನೆಯು ಲಘುವಾಗಿ ಕಂಡು ಬಂದಿರುವುದರಿಂದ ಶಿಸ್ತು 
ಪ್ರಾಧಿಕಾರದ ದಂಡನೆಗೆ ಸಹಮತಿ ಸೂಚಿಸಿದ ಹಿನ್ನೆಲೆಯಲ್ಲಿ ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 197 ಪೊಸಿಅ 2009 , ಬೆಂಗಳೂರು, ದಿನಾಂಕ : 9ನೇ ಜುಲೈ , 2010 | 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963 ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಚ್.ಎನ್. ಹೊನ್ನಪ್ಪ, ಪಿ .ಎಸ್. ಐ ., ಆಗುಂಬೆ ಪೊಲೀಸ್ ಠಾಣೆ, ಶಿವಮೊಗ್ಗ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಟಿ.ಎನ್. ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1841 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು) 


೨೯೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 

ಭಾಗ- ೧ 
ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಕೋಲಾರ ನಗರದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆ ( ಪರಿಷ್ಕತ -1) ಗೆ ಸರ್ಕಾರದ ಅಂತಿಮ 

ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ನಅಇ 543 ಮೈಅಪ್ರಾ 2007, ದಿನಾಂಕ : 23 -10 - 2007. 

2. ಕೋಲಾರ ನಗರ ಯೋಜನಾ ಪ್ರಾಧಿಕಾರದ ಪತ್ರ ಸಂಖ್ಯೆ : ಕೋನಪ್ರಾ/ ವ್ಯಾಅ. ಯೋ / ಅಂತಿಮ /24 /2010 
11, ದಿನಾಂಕ : 29 - 4 - 2010. 
3 . ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೆಶಕರ ಏಕ ಕಡತ ಸಂಖ್ಯೆ : ನಗ್ಯಾಯೋ ( 22 )/ಉನಿ 

(ಯೋನಿ)ಕೋಲಾರ/ಮಯೋ ( ಪ -1) 2010 - 11, ದಿನಾಂಕ : 29 -6 - 2010 ರಲ್ಲಿ ನೀಡಿರುವ ಅಭಿಪ್ರಾಯ . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಕೋಲಾರ ನಗರ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ ( ಪರಿಷತ-1) 
ತಾತ್ಕಾಲಿಕ ಅನುಮೋದನೆ ನೀಡಲಾಗಿದೆ. 

ಮೇಲೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರವು ಕೋಲಾರ ನಗರದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ 
ತಯಾರಿಸಿರುವ ಮಹಾ ಯೋಜನೆ ( ಪರಿಷ್ಕೃತ- 1) ಕುರಿತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13 (1) ರನ್ವಯ 
ಅಗತ್ಯ ಕ್ರಮ ಜರುಗಿಸಿ ಮಹಾ ಯೋಜನೆಯ ನಕ್ಷೆಗಳನ್ನು ಹಾಗೂ ವರದಿಯನ್ನು ತಯಾರಿಸಿ ಸರ್ಕಾರದ ಅಂತಿಮ ಅನುಮೋದನೆಗೆ ಸಲ್ಲಿಸಿರುತ್ತಾರೆ . 

ಮೇಲೆ (3) ರಲ್ಲಿ ಓದಲಾದ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರ ಕಛೇರಿಯ ಏಕ ಕಡತದಲ್ಲಿ ಕೋಲಾರ ನಗರ 
ಜನಸಂಖ್ಯೆಯು 2021 ರಲ್ಲಿ 2, 30,000 ಗಳಷ್ಟು ಬೆಳವಣಿಗೆಯಾಗುವುದಾಗಿ ಅಂದಾಜಿಸಿ, ಮಹಾ ಯೋಜನೆಯನ್ನು ತಯಾರಿಸಲಾಗಿದೆ. ಕೋಲಾರ 
ನಗರದ ಸ್ಥಳೀಯ ಯೋಜನಾ ಪ್ರದೇಶದ 6995.00 ಹೆಕ್ಟೇರ್ ಪ್ರದೇಶದಲ್ಲಿ 2044.55 ಹೆಕ್ಟೇರ್ ಪ್ರದೇಶವನ್ನು ನಗರೀಕರಣದ ಎಲ್ಲೆಯೆಂದು ಪ್ರಸ್ತಾಪಿಸಿ 
ಯೋಜನೆಯನ್ನು ರೂಪಿಸಲಾಗಿದೆ. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 12 ರಲ್ಲಿನ ಅಂಶಗಳನ್ನು ಪರಿಗಣಿಸಿ , 
ನಗರದ ಮುಂದಿನ ಯೋಜಿತ ಬೆಳವಣಿಗೆಗಳಿಗಾಗಿ ಪ್ರಸ್ತಾಪಿಸಿರುವ 2044 .55 ಹೆಕ್ಟೇರ್ ಪ್ರದೇಶದಲ್ಲಿ ವಸತಿಗಾಗಿ 1038.38 ಹೆಕ್ಟೇರ್ ( ಶೇ 50.79), 
ವಾಣಿಜ್ಯಕ್ಕಾಗಿ 78 .61 ಹೆಕ್ಟೇರ್ (ಶೇ . 0384), ಕೈಗಾರಿಕೆಗಾಗಿ 155.14 ಹೆಕ್ಟೇರ್ ( ಶೇ . 7.59 ), ಸಾರ್ವಜನಿಕ/ ಅರೆ ಸಾರ್ವಜನಿಕ ಉಪಯೋಗಕ್ಕೆ 156 .98 
ಹೆಕ್ಟೇರ್ ( ಶೇ . 7.67), ಉದ್ಯಾನವನ / ಬಯಲು ಜಾಗಗಳಿಗೆ 252 .46 ಹೆಕ್ಟೇರ್ ( ಶೇ . 12 .36), ಸಾರ್ವಜನಿಕ ಉಪಯುಕ್ತತೆಗಾಗಿ 11. 78 ಹೆಕ್ಟೇರ್ ( ಶೇ . 
0.57) ಹಾಗೂ ಸಾರಿಗೆ/ಸಂಪರ್ಕ ವಲಯಕ್ಕೆ 351.20 ಹೆಕ್ಟೇರ್ ( ಶೇ . 17.18 ) ಪ್ರದೇಶವನ್ನು ನಿಗದಿಪಡಿಸಲಾಗಿದೆ ಮಹಾ ಯೋಜನೆ ( ಪರಿಷತ-1) 
ಅನುಷ್ಠಾನಕ್ಕೆ ತರಲು ಅಗತ್ಯವಿರುವ ವಲಯ ನಿಯಮಾವಳಿಗಳನ್ನು ರೂಪಿಸಲಾಗಿದ್ದು, ಮಹಾ ಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ 1961 ರ ಕಲಂ 13(3) ರನ್ವಯ ಅಂತಿಮ ಅನುಮೋದನೆ ನೀಡಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ನಅಇ 208 ಬೆಂರೂಪ್ರಾ 2010 , ಬೆಂಗಳೂರು, ದಿನಾಂಕ : 9 - 8 -2010 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೋಲಾರ ನಗರದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ರೂಪಿಸಿರುವ ಮಹಾ 
ಯೋಜನೆ ( ಪರಿಷ್ಕೃತ-1) ನ್ನು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ರ ಕಲಂ 13(3) ರನ್ವಯ ಅಂತಿಮ 
ಅನುಮೋದನೆಯನ್ನು ನೀಡಲಾಗಿದೆ. 

ಮಹಾ ಯೋಜನೆ ( ಪರಿಷತ - 1) ಅಂತಿಮ ಅನುಮೋದನೆ ನೀಡಿದ ಗುರುತಾಗಿ ವರದಿ ಹಾಗೂ ನಕ್ಷೆಗಳ ಮೇಲೆ ಸರ್ಕಾರದ ಮುದ್ರೆಯನ್ನು 
ಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಎಂ . ಎಂ . ಹಿರೇಮಠ) 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 


ಕ್ರ . ಸಂ . 


ಕೋಲಾರ ನಗರದ ಮಹಾಯೋಜನೆ ( ಪರಿಷ್ಕತ- 1) ಅಂತಿಮ ಅಂಕಿ ಅಂಶಗಳ ಸ್ಕೂಲನೋಟ 
ಪರಿಶೀಲಿಸಬೇಕಾದ ವಿವರಗಳು 

ವಿವರಣೆ 
ಸ್ಥಳೀಯ ಯೋಜನಾ ಪ್ರದೇಶವನ್ನು ಸರ್ಕಾರವು ಘೋಷಿಸಿರುವ ವಿವರಗಳು | ಆದೇಶ ಸಂಖ್ಯೆ : ಹೆಚ್ಎಂವಿ : 8 : ಟಿಟಿಪಿ : 

77 , ದಿನಾಂಕ : 22 - 7 - 1977 
ಸ್ಥಳೀಯ ಯೋಜನಾ ಪ್ರದೇಶದ ವಿಸ್ತೀರ್ಣ 

69 .95 ಚ. ಕಿ. ಮೀ . 
ಕೆ. ಟಿ.ಸಿಪಿ. ಕಾಯ್ದೆಯಡಿಯಲ್ಲಿ ಕಲಂ 13(1) ರಂತೆ ಕ್ರಮ 

ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ : 

13 - 12 - 2007 ರಂದು ಪ್ರಕಟಿಸಿದೆ 
2001 ಜನಗಣತಿಯಂತೆ ಸದರಿ ಪಟ್ಟಣದ ಜನಸಂಖ್ಯೆ 

1.13 ,907 
2021 ಕ್ಕೆ ಪ್ರಸ್ತಾಪಿಸಲಾದ ಜನಸಂಖ್ಯೆ 

2 ,30,000 
ಪ್ರತಿ 10 ವರ್ಷಕ್ಕೊಮ್ಮೆ ಜನಸಂಖ್ಯೆ ಹೆಚ್ಚಳ ಪ್ರಮಾಣ 

( 36 .88 % 
ಪ್ರತಿ ಹೆಕ್ಟೇರಿಗೆ ಪರಿಗಣಿಸಲಾದ ಜನಸಾಂದ್ರತೆ 

113 pph. 
ಅಭಿವೃದ್ದಿ ಹೊಂದಿರುವ ಒಟ್ಟು ಪ್ರದೇಶ 

933. 62 ಹೆಕ್ಟೇರ್ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


೨೯೩೩ 


g 


10 


( 12 


ನಗರೀಕರಣ ಎಲ್ಲೆಯವರೆಗೆ ಪ್ರಸ್ತಾಪಿಸಲಾದ ಒಟ್ಟು ವಿಸ್ತೀರ್ಣ 

2044.55 ಹೆಕ್ಟೇರ್ 
ಸರ್ಕಾರದಿಂದ ಮಹಾ ಯೋಜನೆಗೆ ಅಂತಿಮ ಅನುಮೋದನೆಗೊಂಡಿರುವ ಬಗ್ಗೆ . ಸಂಖ್ಯೆ : ಹೆಚ್ಯುಡಿ 18 ಟಿಟಿಪಿ 95, 
ವಿವರಗಳು 

ದಿನಾಂಕ : 7 - 3 - 1996 
ವರದಿಯಲ್ಲಿ ಈ ಕೆಳಕಂಡ ಅಂಶಗಳ ಬಗ್ಗೆ ಮಾಹಿತಿಯನ್ನು ಅಳವಡಿಸಲಾಗಿದೆ . 
ಅ) ಭೂಕಂಪದ ಕುರಿತು (Safety measure against earth quake) | 

ಅಳವಡಿಸಿದೆ 
ಆ ) ಅಂಗವಿಕಲರಿಗೆ ಸೌಲಭ್ಯಗಳನ್ನು ಒದಗಿಸುವ ಕುರಿತು (Facility for Physically 
Handicapped ) 

ಅಳವಡಿಸಿದೆ 
ಇ) ಮಳೆ ನೀರು ಸಂಗ್ರಹಣೆ ಕುರಿತು ( Rain Water Harvesting) 

ಅಳವಡಿಸಿದೆ 
ಈ ) ಸೂರ್ಯ ಕಿರಣಗಳಿಂದ ನೀರು ಕಾಯಿಸುವ ಕುರಿತು ( Solar Water heater) ಅಳವಡಿಸಿದೆ 
| ಭೂ ಬಳಕೆ ವಿವರಗಳು ( ನಕ್ಷೆಗಳನ್ನು ಲಗತ್ತಿಸಿದೆ) 

ಹಾಲಿ ಭೂ ಬಳಕೆ 2007 | ಉದ್ದೇಶಿತ ಭೂ ಬಳಕೆ 2021 
ಕ್ರ. ಸಂ . ಭೂ ಉಪಯೋಗ 

( ಹೆಕ್ಟೇರ್‌ಗಳಲ್ಲಿ) 

( ಹೆಕ್ಟೇರ್‌ಗಳಲ್ಲಿ) 
ವಿಸ್ತೀರ್ಣ ( ಹೆ ) 

ವಿಸ್ತೀರ್ಣ ( ಹೆ) | % - 
ವಸತಿ 

274 .23 | 29 .38 

1038.38 50 .79 
ವಾಣಿಜ್ಯ 

25 .50 2 .75 

78. 61 

3 . 84 
ಕೈಗಾರಿಕೆ 

41.56 4 . 45 155 .14 

7.59 
ಸಾರ್ವಜನಿಕ / ಅರೆ ಸಾರ್ವಜನಿಕ 

69 .07 7. 40 156. 98 

7.67 
ಉದ್ಯಾನವನ/ ಆಟದ ಮೈದಾನ/ಬಯಲು 24 .47 

2 .62 

252 .46 12 .36 
ಪದೇಶ 
ಸಾರ್ವಜನಿಕ ಉಪಯುಕ್ತತೆ 

10 .69 1 .14 

11 . 78 

0 .57 
7 . ಸಾರಿಗೆ ಮತ್ತು ಸಂಚಾರ 

257.24 27.55 

351. 20 

17.18 
ಒಟ್ಟು 

20.44 .55 100. 00 
ಖಾಲಿ ಜಾಗ. 

226 .40 

24. 24 
ಜಲಾವೃತ ಪ್ರದೇಶ | 4 .46 | 0.47 

346.40 
ವ್ಯವಸಾಯದ ಜಮೀನು 

4604 . 05 
ಒಟ್ಟು | 933. 62 | 100 

6995. 00 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಎಂ . ಎಂ . ಹಿರೇಮಠ) 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 


ಪಿ . ಆರ್ . 2233 


ಸಹಕಾರ ಸಚಿವಾಲಯ 
ವಿಷಯ : ದಿನಾಂಕ : 30 - 9 -2010 ರೊಳಗೆ ನಡೆಸಬೇಕಾಗಿರುವ ಎಲ್‌ಆರ್‌ಡಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., 

ಬೆಂಗಳೂರು ಇದರ ಆಡಳಿತ ಸಮಿತಿಯ ಚುನಾವಣೆಯನ್ನು ಮುಂದೂಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಒ 22 ಸಿಎಲ್ಎಂ 2010, ದಿನಾಂಕ : 9 - 2 - 2010 . 

2 . ಕಾರ್ಯದರ್ಶಿ , ಎಲ್‌ಆರ್‌ಡಿಇ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ ., ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಎಲ್. ಆರ್. ಡಿ. ಇ . : ಹೆಚ್‌ಸಿಎಸ್ / ಚುನಾವಣೆ/59/2010 - 11, ದಿನಾಂಕ : 10 - 8 - 2010 . 
ಪ್ರಸ್ತಾವನೆ : 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 39ಎ( 2) ರಡಿ ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ 
ಎಲ್‌ಆರ್‌ಡಿಇ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಬೆಂಗಳೂರು ಇದರ ಆಡಳಿತ ಸಮಿತಿಯ ಚುನಾವಣೆಯನ್ನು ದಿನಾಂಕ : 30 - 9 - 2010 
ರಂದು ಮುಂದೂಡಿ ಆದೇಶ ಹೊರಡಿಸಲಾಗಿದೆ. ಮೇಲೆ ಓದಲಾದ (2) ರ ಅಧ್ಯಕ್ಷರ ಪತ್ರದಲ್ಲಿ ಮೇಲ್ಕಂಡ ಸಹಕಾರ ಸಂಘ ನಿಯಮಿತ ಇದರ 
ತಂತ್ರಜ್ಞರು ಮತ್ತು ವಿಜ್ಞಾನಿಗಳು ರಾಷ್ಟ್ರಾದಾದ್ಯಂತ ಅನೇಕ ಕಾರ್ಯಕ್ರಮಗಳು ಇರುವುದರಿಂದ ಚುನಾವಣೆಯನ್ನು ದಿನಾಂಕ : 31 -3 -2011 ರವರೆಗೆ 
ಮುಂದೂಡಲು ಕೋರಿರುತ್ತಾರೆ . 
ಸದರಿ ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

- ಸರ್ಕಾರಿ ಆದೇಶ ಸಂಖ್ಯೆ ಸಿಒ 152 ಸಿಎಲ್‌ಎಂ 2010 , ಬೆಂಗಳೂರು, ದಿನಾಂಕ : 13 - 8 - 2010. 
ಮೇಲಿನ ಪರಿಸ್ಥಿತಿಯಲ್ಲಿ ಎಲ್‌ಆರ್‌ಡಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಬೆಂಗಳೂರು ಇದಕ್ಕೆ ಅನ್ವಯವಾಗುವಂತೆ 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 39ಎ ( 4) ಮತ್ತು 121ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ 


೨೯೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ- ೧ 


ಅಧಿನಿಯಮದ ಪ್ರಕರಣ 28ಎ (4), 28ಎ( 5), 28ಬಿ( 2), 29ಎಫ್( 4) ಮತ್ತು 39(ಎಫ್) ಅನ್ನು ಮಾರ್ಪಾಟು ಮಾಡಿ ಸದರಿ ಸಂಘದ ಆಡಳಿತ 
ಸಮಿತಿಗೆ ಚುನಾವಣೆಯನ್ನು ದಿನಾಂಕ : 31 - 3 - 2011ರೊಳಗೆ ನಡೆಸುವಂತೆ ಆದೇಶಿಸುತ್ತದೆ. 
ಸೂಚನೆ : ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ (4), 28ಎ (5), 28ಬಿ(2), 29ಎಫ್ (4) ಮತ್ತು 39ಎ ( 2) ಕೈ ಮಾಡಿದ 

ಈ ಮಾರ್ಪಾಡು ದಿನಾಂಕ : 31 - 3 - 2011 ರವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿಯು ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ 
ಮೊದಲು ಜಾರಿಯಲ್ಲಿದ್ದಂತೆ ಸದರಿ ಪ್ರಕರಣಗಳ ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. ಈ ಆದೇಶ ಮೂಲಕ ಮಾರ್ಪಾಡು 
ಮಾಡುವಂತೆ ಸದರಿ ಪ್ರಕರಣದ ಹಿಂದಿನ ಕಾರ್ಯಾಚರಣೆ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಆರ್.ಎಸ್. ನೂಲಿ) 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 
ಪಿ . ಆರ್. 2234 

ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ವಿಷಯ : ದಿನಾಂಕ : 30 - 9 - 2010 ರೊಳಗೆ ನಡೆಸಬೇಕಾಗಿರುವ ಕರ್ನಾಟಕ ದೂರ ಸಂಪರ್ಕ ಇಲಾಖೆ ನೌಕರರ 

ಸಹಕಾರ ಸಂಘ ನಿ., ಬೆಂಗಳೂರು ಇದರ ಆಡಳಿತ ಸಮಿತಿಯ ಚುನಾವಣೆಯನ್ನು ಮುಂದೂಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಒ 219 ಸಿಎಲ್‌ಎಂ 2010 , ದಿನಾಂಕ : 8 -1 - 2010. 

2. ಅಧ್ಯಕ್ಷರು, ಕರ್ನಾಟಕ ದೂರ ಸಂಪರ್ಕ ಇಲಾಖೆ ನೌಕರರ ಸಹಕಾರ ಸಂಘ ನಿ., ಬೆಂಗಳೂರು ಇವರ 

ಪತ್ರ ದಿನಾಂಕ : 1 - 8 - 2010 . 
ಪ್ರಸ್ತಾವನೆ : 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 39ಎ ( 2) ರಡಿ ಮೇಲೆ ಓದಲಾದ ( 1) ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ 
ದೂರ ಸಂಪರ್ಕ ಇಲಾಖೆ ನೌಕರರ ಸಹಕಾರ ಸಂಘ ನಿ ., ಬೆಂಗಳೂರು ಇದರ ಆಡಳಿತ ಸಮಿತಿಯ ಚುನಾವಣೆಯನ್ನು ದಿನಾಂಕ : 30 -9 - 2010 
ರಂದು ಮುಂದೂಡಿ ಆದೇಶ ಹೊರಡಿಸಲಾಗಿದೆ. ಮೇಲೆ ಓದಲಾದ ( 2) ರ ಅಧ್ಯಕ್ಷರ ಪತ್ರದಲ್ಲಿ ಮೇಲ್ಕಂಡ ಸಹಕಾರ ಸಂಘವು ಮೈಸೂರು ಮತ್ತು 
ಬೆಂಗಳೂರಿನಲ್ಲಿ ವಿವಿಧ ಬಡಾವಣೆಗಳನ್ನು ನಿರ್ಮಿಸಿದ್ದು ಸದರಿ ನಿವೇಶನಗಳನ್ನು ಠೇವಣಿದಾರರಿಗೆ ಹಂಚಿಕೆ ಮಾಡಲು ಅನುವಾಗುವಂತೆ ಆಡಳಿತ 
ಸಮಿತಿಯ ಚುನಾವಣೆಯನ್ನು ದಿನಾಂಕ : 31 - 3 - 2011 ರವರೆಗೆ ಮುಂದೂಡಲು ಅನುಮತಿ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಸಿಒ 154 ಸಿಎಲ್‌ಎಂ 2010, ಬೆಂಗಳೂರು, ದಿನಾಂಕ : 13 - 8 - 2010. 
ಮೇಲಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ದೂರ ಸಂಪರ್ಕ ಇಲಾಖೆ ನೌಕರರ ಸಹಕಾರ ಸಂಘ ನಿ., ಬೆಂಗಳೂರು ಇದಕ್ಕೆ ಅನ್ವಯವಾಗುವಂತೆ 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 39ಎ ( 4) ಮತ್ತು 121ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ 
ಅಧಿನಿಯಮದ ಪ್ರಕರಣ 28ಎ( 4), 28ಎ (5), 28ಬಿ( 2), 29ಎಫ್ (4) ಮತ್ತು 39( ಎಫ್) ಅನ್ನು ಮಾರ್ಪಾಟು ಮಾಡಿ ಸದರಿ ಸಂಘದ ಆಡಳಿತ 
ಸಮಿತಿಗೆ ಚುನಾವಣೆಯನ್ನು ದಿನಾಂಕ : 31 - 3 - 2011ರೊಳಗೆ ನಡೆಸುವಂತೆ ಆದೇಶಿಸುತ್ತದೆ. 
ಸೂಚನೆ : ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ (4), 28ಎ ( 5), 28ಬಿ ( 2), 29ಎಫ್ ( 4) ಮತ್ತು 39ಎ ( 2) ಕೈ 

ಮಾಡಿದ ಈ ಮಾರ್ಪಾಡು ದಿನಾಂಕ : 31 -3 - 2011 ರವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿಯು ಮುಗಿದ ನಂತರ ಈ ಆದೇಶದ 
ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ ಪ್ರಕರಣಗಳ ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು . ಈ ಆದೇಶ ಮೂಲಕ 
ಮಾರ್ಪಾಡು ಮಾಡುವಂತೆ ಸದರಿ ಪ್ರಕರಣದ ಹಿಂದಿನ ಕಾರ್ಯಾಚರಣೆ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡತಕ್ಕದ್ದಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಆರ್ . ಎಸ್ . ನೂಲಿ) 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 


ಪಿ . ಆರ್ . 2235 


INFRASTRUCTURE DEVELOPMENT SECRETARIAT 
Sub : Development of SH - 132 on PPP basis. 

Ret : G . O . No . ID 115 ITS 2008, dt. 17 -7 -2009. 
PREAMBLE : 

SH - 132 in the District of Bellary connects the State of Andhra Pradesh and Karnataka & passes through the proposed 
Greenfield Airport at Sanganakallu . The project road stretch of 25 . 17 kms provides access to the Greenfield airport at Bellary & 
serves as gateway to tourism location of world heritage site at HAMPI and also to the State border. 

2 . The following actions have been initiated in the direction of project development and its implementation : 


2008 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


9523 


d ) 


a ) KSHIP was appointed as nodal agency , iDeCK as transaction advisor and M /s Scotwilson as the technical consultant. 
b ) Tenders were invited through -e -procurement platform under single stage 2 cover system of bidding . 

A letter was addressed to DEA seeking sanction of VGF . However, based on the traffic study and the estimated cost, 
the DEA did not accept the proposal. Accordingly , the proposal was modified to 4 laning of SH -132 from Bellary city to 
airport , 2 laning upto AP border and resurface of road in AP limits. Itwas advised by the DEA to tackle the stretch of the 
road upto the State border only . A . VGF of 20 % amounting to Rs. 33 .46 crores was granted by DEA, and the remaining 
Rs. 15 .54 crores was to be met out of State funds. The proposal was based on tolling of the Road and accordingly, 
tenders were again invited for the revised proposal under a single stage 2 cover system bidding process. 

On the due date of the bid , there was no response to the tender. 
e) Hence, it was decided to take forward the project by through the Annuity framework , with a revised total cost of the 

project of Rs. 158 .00 crores . 

3 . Tenders were invited through the e -procurement portal by uploading RFP to the website . A pre - bid meeting was also 
held and the last date for submission of the bids was 26 -6 -2010 . In response to this , 13 bidders participated of which one bid not 
qualify as the bidder had not uploaded the documents in the e -portal. 

4 . A Tender Scrutiny Committee (TSC) was constituted to take up the evaluation of the bids vide G . O . No. IDD 115 ITS 
2008, dated 25 -6 - 2010 . The TSC has evaluated 12 bids and based on the evaluation , the offer of M /s SEW Infrastructure Ltd ., is 
found to be the best offer indicating an annuity of Rs. 12.60 crores (Twelve Crores sixty lakhs only ) payable biannually for the entire 
concession period excluding the construction period . The TSC has recommended to Govt to accept the offer of M /S SEW 
Infrastructure Ltd ., amounting to Rs . 12.60 crores payable biannually for the entire concession period of 15 years excluding the 
construction period . The proposal has been examined in detail at the Government level and hence this order. 

GOVERNMENT ORDER NO. IDD 115 ITS 2008 , BANGALORE DATED : 12 -8 - 2010 . 
The State Government, after careful consideration of the above mentioned circumstances, is pleased to : 
1) Ratify the various actions taken to promote the project under Annuity route . 
2) Take forward the project of development of SH - 132 under Annuity route/ framework . 
3) Accept the offer of M /s SEW Infrastructure Ltd ., amounting to Rs . 12.60 crores payable biannually and the payment would 

commence from COD . The first Annuity payment date shall be the date falling after 6 calendarmonths from COD . 
4 ) Issue Letter of Award to M /S SEW Infrastructure Ltd., to implement the project. 


By Order and in the name of the Governor of Karnataka , 

(R . Shivalingaiah ) 
Under Secretary to Govt. PPP Cell, 
Infrastructure Development Department. 


P . R . 2236 


INFRASTRUCTURE DEVELOPMENT SECRETARIAT 
Sub : Selection of Technical Consultant for preparation of DPR of Mono Rail/ LRT project in 

Bangalore -Constitution of Tender Scrutiny Committee . 
Read : 1. The Karnataka Transparency in Public Procurement Rules 2000 . 

2. G . O . No. J.4 . 2 . 320. 20.WO.GJ . 2008, dated 3 -4 -2009. 
PREAMBLE : 

In the G .O . dated 3 -4 -2009 read at Sl.No. (2) above, sanction has been accorded appointing BARL as special purpose 
vehicle to undertake the Mono Rail projects in Bangalore and any part of the State subject to certain conditionsmentioned therein . 

As per the said Government order , BARL has taken the role of a nodal agency to under take the procurement activities to 
procure consultancy to prepare DPR for the Mono Rail/LRT systems and BARL has invited bids in the Local dailies for selection of a 
technical consultant indicating the schedule of bidding as hereunder ; 

i) Bid due date : 16 -8 - 2010 by 1600 hours IST 
ii) Technical Bid opening date : 16 -8 -2010 by 1700 hours IST 

In terms of Karnataka Transparency in Public Procurement Rules 2000 , the tender accepting authority is required to appoint 
the “ Tender Scrutiny Committee” to undertake evaluation of the bids received for there financial capacity and to advise the Tender 
accepting authority /Procurement entiry about the preferred bidder . Accordingly , it is proposed to constitute a Tender Scrutiny 
Committee as required under the KTPP Act. 

Hence this order. 


೨೯೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


ಭಾಗ- ೧ 


GOVERNMENT ORDER NO. IDD 90 ITS 2010, BANGALORE DATED : 16 -8 - 2010 . 
In the circumstances , explained in the preamble , a Tender Scrutiny Committee (TSC ) is constituted to undertake the scrutiny 
of bids received with the following members : 

Shri C . Jayaram - Director (Tech ), BARL, Khanija Bhavan , Bangalore . 
Shri K .L. Lokanatha - Director PPP cell Vikasa Soudha, Bangalore. 
Shri Rabindra K Sahu -PPP Expert PPP cell 

Shri Hiremath - Executive Engineer, BARL , Khanija Bhavan , Bangalore . 
2 . The Tender Scrutiny Committee shall carry out scrutiny of the tenders strictly in accordance with evaluation criteria indicated in 
RFP document and in accordance with the provisions contained in the KTPP Act and rules . 
3 . The Tender scrutiny committee will seal and witness all the bids received in physical mode and open the same publicly on the 
due dates . 
4 . The Tender Scrutiny Committee shall ensure the confidentiality of the process of tender evaluation . 


By Order and in the name of the Governor of Karnataka , 

(R . Shivalingaiah ) 
Under Secretary to Govt. PPP Cell, 
Infrastructure Development Department. 


P . R .2237 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಪಿಪಿಪಿ ಕೋಶಕ್ಕೆ ಅಗತ್ಯ ಸಾಮಗ್ರಿ ಖರೀದಿಸಲು ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 05 ಯುಐಪಿ 2006 ( ಪಿ), ದಿನಾಂಕ : 18 - 6 - 2007 . 

2. ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 71 ಮೂಇವಿ 2007 , ದಿನಾಂಕ : 25 - 10 - 2007. 
3, ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 80 ಮೂತಾಂವಿ 2008, ದಿನಾಂಕ : 23 -10 - 2008. 
4 . ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 87 ಮೂಇವಿ 2009 , ದಿನಾಂಕ : 26 - 8 - 2009. 

5 . ಸಿ .ಎಫ್ . ಒ ಹಾಗೂ ಕಂಪನಿ ಸೆಕ್ರೆಟರಿ, ಐಡೆಕ್‌ರವರ ಪತ್ರ ಸಂ . ಐಡೆಕ್ / 2010 - 11/ 633, ದಿನಾಂಕ : 14 - 7 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ.ಸಂಖ್ಯೆ (1) ರ ಆದೇಶದಲ್ಲಿ ಪ್ರಧಾನ ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ನಿರ್ದೆಶಕರು ಹಾಗೂ ತಜ್ಞರನ್ನು ಒಳಗೊಂಡಂತೆ ಪಿಪಿಪಿ ಕೋಶವನ್ನು ರಚಿಸಲು ಅನುಮೋದನೆಯನ್ನು 
ನೀಡಲಾಗಿದೆ. 

2. ಮೇಲೆ ಓದಲಾದ (2) ರ ಆದೇಶದಲ್ಲಿ ಹೊಸ ಮೂಲಸೌಲಭ್ಯ ಅಭಿವೃದ್ದಿ ನೀತಿ 2007 ನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು 
ಪಿಪಿಪಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಇಲಾಖೆಯ ಅಧಿಕಾರಿಗಳಿಗೆ/ಏಜನ್ಸಿಗಳಿಗೆ ತರಬೇತಿ ನೀಡುವುದಕ್ಕೆ ರೂ . 5.00 ಲಕ್ಷಗಳನ್ನು ಹಾಗೂ 
ಮಾಹಿತಿ ಮತ್ತು ದಾಖಲೆ ಕೇಂದ್ರಕ್ಕಾಗಿ (Information & Documentation Centre) ರೂ . 5.00 ಲಕ್ಷಗಳು ಒಟ್ಟು ರೂ . 10.00 ಲಕ್ಷಗಳನ್ನು ಬಿಡುಗಡೆ 
ಮಾಡಿದೆ. 

3. ಮೇಲೆ ಓದಲಾದ (3) ರ ಆದೇಶದಲ್ಲಿ ಮೂಲಸೌಲಭ್ಯ ಅಭಿವೃದ್ಧಿ ನೀತಿ 2007 ರಂತೆ ಸಾಮರ್ಥ್ಯ ಅಭಿವೃದ್ಧಿ ಬಗ್ಗೆ ತರಬೇತಿ 
ಕಾರ್ಯಕ್ರಮಗಳ ಸಮರ್ಪಕ ನಿರ್ವಹಣೆ ಹಾಗೂ ಈ ಇಲಾಖೆಯಲ್ಲಿ ಮಾಹಿತಿ ಮತ್ತು ದಾಖಲೆ ಕೇಂದ್ರ ಸ್ಥಾಪನೆ, ಉನ್ನತೀಕರಣ ಮತ್ತು ಲಾಜಿಸ್ಟಿಕ್‌ಗಳಿಗೆ 
ಅಗತ್ಯವಾದ ಸಾಮಗ್ರಿಗಳನ್ನು ಐಡೆಕ್ ಮುಖಾಂತರ ಖರೀದಿಸಲು ರೂ . 10.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 

4, ಮೇಲೆ ಓದಲಾದ ( 4) ರ ಆದೇಶದಲ್ಲಿ ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಪಿಪಿಪಿ ಕೋಶಕ್ಕೆ ಅಗತ್ಯ ಸಾಮಗ್ರಿಗಳಾದ ಜೆರಾಕ್ಸ್ 
ಯಂತ್ರ ಸ್ಟೇಷನರಿ ಸಾಮಗ್ರಿ, ಲ್ಯಾಪ್ ಟಾಪ್/ ಡೆಸ್ಕ್ಟಾಪ್ ಕಂಪ್ಯೂಟರ್ ಫೆರಿಫರಲ್ಸ್ ಇತ್ಯಾದಿ ಖರೀದಿ ಮಾಡಲು ರೂ . 15 . 00 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

5 . ಮೇಲೆ ಓದಲಾದ ( 5) ರ ಪತ್ರದಲ್ಲಿ ಸಿಎಫ್‌ಒ ಮತ್ತು ಕಂಪನಿ ಕಾರ್ಯದರ್ಶಿ ಐಡೆಕ್ ಇವರು ವರದಿ ಮಾಡಿ, ಸರ್ಕಾರವು ಸಂಸ್ಥೆಗೆ 
ಬಿಡುಗಡೆ ಮಾಡಿದ ಅನುದಾನವನ್ನು ಪಿಪಿಪಿ ಕೋಶದ ತರಬೇತಿ, capacity building, ಮಾಹಿತಿ ಡಾಕ್ಯೂಮೆಂಟೇಷನ್ ಸೆಂಟರ್ ಇವುಗಳಿಗೆ, 
ವೆಚ್ಚವಾಗಿದ್ದು 2010 - 11ನೇ ಸಾಲಿನ ವೆಚ್ಚಗಳಿಗಾಗಿ ಸರ್ಕಾರವು ಹೆಚ್ಚುವರಿಯಾಗಿ ರೂ . 30.00 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡುವಂತೆ 
ಕೋರಿದ್ದಾರೆ. 
6 , ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 72 ಮೂವಿ2010, ಬೆಂಗಳೂರು, ದಿನಾಂಕ : 18 - 8 - 2010. 
ಪ್ರಸ್ತಾವನೆಯಲ್ಲಿರುವ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಮೂಲಸೌಲಭ್ಯ ಅಭಿವೃದ್ಧಿ 
ಇಲಾಖೆಯ ಪಿಪಿಪಿ ಕೋಶಕ್ಕೆ ಅಗತ್ಯ ಸಭೆಗಳು ಹಾಗೂ ಇತರೆ ಖರ್ಚುಗಳಿಗಾಗಿ 30.00 ಲಕ್ಷಗಳ ಅನುದಾನವನ್ನು (ರೂಪಾಯಿ ಮುವತ್ತು ಲಕ್ಷಗಳು 
ಮಾತ್ರ) ಬಿಡುಗಡೆ ಮಾಡಿದೆ. 

2 . ಈ ಮೊತ್ತವನ್ನು ಲೆಕ್ಕ ಶೀರ್ಷಿ ಕೆ 3451 - 00 - 090-1 -06 -059 -Infrastructure Preliminary Studies- Other Expenditure ಇದರಡಿ 
2010 - 11ನೇ ಸಾಲಿನಲ್ಲಿ ಒದಗಿಸಿರುವ ರೂ . 797.00 ಲಕ್ಷಗಳ ಅನುದಾನದಿಂದ ಭರಿಸತಕ್ಕದ್ದು. 


ಭಾಗ - ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೩೭ 


3. ಸದರಿ ಮೊತ್ತವನ್ನು ಚೀಫ್ ಫೈನಾನ್ಸಿಯಲ್ ಆಫೀಸರ್ ಮತ್ತು ಕಂಪನಿ ಕಾರ್ಯದರ್ಶಿ , ಐಡೆಕ್ ಇವರು ಪೇಯಿಸ್ ರಸೀದಿಯ ಮೂಲಕ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ , ಬೆಂಗಳೂರು 
ಇಲ್ಲಿ ತೆಗೆಯಲು ಅನುಮತಿಸಿದೆ. ಹಾಗೂ ಖರ್ಚು ಮಾಡಿದ ಪ್ರತಿಯೊಂದು ಬಾಬು ಹಣಕ್ಕೆ ಅಗತ್ಯ ದಾಖಲಾತಿಗಳನ್ನು ನಿರ್ವಹಿಸತಕ್ಕದ್ದು . 

4. ಈ ಆದೇಶವನ್ನು ದಿನಾಂಕ : 16 - 5 - 2008 ರ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2008 ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿ / ಕಾರ್ಯದರ್ಶಿಗಳಿಗೆ ನೀಡಿರುವ ಆರ್ಥಿಕ ಅಧಿಕಾರ ಪ್ರತ್ಯಾ - ಯೋಜನೆಯಂತೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಆರ್ . ಶಿವಲಿಂಗಯ್ಯ ) 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 


ಪಿ , ಆರ್‌. 2238 


- ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ (ಸೋಷಿಯೋ ಎಕನಾಮಿಕ್ ಸರ್ವೆ - ಪೈಲೆಟ್ 

ಬಿಪಿಎಲ್‌ ಸೆನ್ಸಸ್ -2010) ನಡೆಸುವ ಕುರಿತು. 
ಓದಲಾಗಿದೆ : ಸರ್ಕಾರದ ಪತ್ರದ ಸಮಸಂಖ್ಯೆ : ದಿನಾಂಕ : 3 -8 - 2010 . 
ಪ್ರಸ್ತಾವನೆ : 

ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ರಾಷ್ಟ್ರಾದ್ಯಂತ ಸಾಮಾಜಿಕ ಆರ್ಥಿಕ ಸಮೀಕ್ಷೆ (ಸೋಷಿಯೋಎಕನಾಮಿಕ್ ಸರ್ವೆ 
ಪೈಲೆಟ್ ಬಿಪಿಎಲ್‌ ಸೆನ್ಸಸ್ - 2010 ) ನಡೆಸಲು ಉದ್ದೇಶಿಸಿದೆ. ಈ ಸಮೀಕ್ಷೆಯ ಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸುವುದು . ಕೇಂದ್ರ ಸರ್ಕಾರದ 
ಸೂಚನೆಯಂತೆ ರಾಜ್ಯದ 14 ಜಿಲ್ಲಾ ಪಂಚಾಯತಿಗಳ 14 ಗ್ರಾಮಗಳಲ್ಲಿ ( ಚಿಕ್ಕಮಗಳೂರು ಜಿಲ್ಲೆಯ ಬುಯನಕೋಟೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಸಿಹಿತ್ತು. 
ದಾವಣಗೆರೆ ಜಿಲ್ಲೆಯ ಸಿದ್ದಾಪುರ, ಧಾರವಾಡ ಜಿಲ್ಲೆಯ ಕಟ್ಟೂರ್, ಹಾಸನ ಜಿಲ್ಲೆಯ ನೀರಗುಂದ, ಹಾವೇರಿ ಜಿಲ್ಲೆಯ ಹೀರಂಜಿ, ಕೊಡಗು ಜಿಲ್ಲೆಯ 
ಕಟ್ಟೇಪುರ, ಕೋಲಾರ ಜಿಲ್ಲೆಯ ಚಿಂಚಂದಲಹಳ್ಳಿ, ಕೊಪ್ಪಳ ಜಿಲ್ಲೆಯ ಬೈರ್‌ನಾಯಕನಹಳ್ಳಿ, ಮೈಸೂರು ಜಿಲ್ಲೆಯ ರಂಗನಾಥಪುರ, ರಾಮನಗರ ಜಿಲ್ಲೆಯ 
ರಾಮಾಪುರ, ಶಿವಮೊಗ್ಗ ಜಿಲ್ಲೆಯ ಗಿನಿವಾಲ, ಉಡುಪಿ ಜಿಲ್ಲೆಯ ಇನ್ನಂಜೆ, ಉತ್ತರ ಕನ್ನಡ ಜಿಲ್ಲೆಯ ಬೆಂಗ್ಲ) ಪ್ರಾಯೋಗಿಕವಾಗಿ ಸಾಮಾಜಿಕ ಆರ್ಥಿಕ 
ಸಮೀಕ್ಷೆ (ಸೋಷಿಯೋ ಎಕನಾಮಿಕ್ ಸರ್ವೆ - ಪೈಲೆಟ್ ಬಿಪಿಎಲ್‌ ಸೆನ್ಸಸ್ - 2010 ) ನಡೆಸಬೇಕಾಗಿದೆ. ರಾಜ್ಯದಲ್ಲಿ ಪ್ರಾಯೋಗಿಕ ಸರ್ವೆ ನಡೆಸಲು 
ಇನ್ಸಿಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕಾನಾಮಿಕ್ ಛೇಂಜ್ ( ಐಸಾಕ್ ), ಬೆಂಗಳೂರು ಸಂಸ್ಥೆಯನ್ನು ತಾಂತ್ರಿಕ ಸಹಾಯಕ ಏಜೆನ್ಸಿಯಾಗಿ 
ಗುರುತಿಸಲಾಗಿದೆ. ರಾಜ್ಯದ 14 ಗ್ರಾಮಗಳಲ್ಲಿ ಪ್ರಾಯೋಗಿಕ ಸಮೀಕ್ಷೆಯನ್ನು ಪರಿಣಾಮಕಾರಿಯಾಗಿ ನಡೆಸಲು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು 
ಮೇಲುಸ್ತುವಾರಿ ಅಧಿಕಾರಿಯನ್ನಾಗಿ ನೇಮಿಸಬೇಕಾಗಿದೆ. ಆದುದರಿಂದ ಈ ಆದೇಶ : 

ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 26 ಎಸ್‌ಜೆವೈ 2010, ಬೆಂಗಳೂರು, ದಿನಾಂಕ : 18 - 8 - 2010 . 
ರಾಜ್ಯ ಸರ್ಕಾರವು, ಪ್ರಾಯೋಗಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ (ಸೋಷಿಯೋ ಎಕನಾಮಿಕ್ ಸರ್ವೆ - ಪೈಲೆಟ್ ಬಿಪಿಎಲ್‌ ಸೆನ್ಸಸ್ - 2010 ) 
ನಡೆಸಲು ಈ ಕೆಳಕಂಡ ಅಧಿಕಾರಿಗಳನ್ನು ಆಯಾ ಜಿಲ್ಲೆಯ ಮೇಲುಸ್ತುವಾರಿ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. 
ಕ್ರ. ಸಂ . ಜಿಲ್ಲಾ ಪಂಚಾಯತ್ | ಸಮೀಕ್ಷೆಯ ಮೇಲುಸ್ತುವಾರಿ ಅಧಿಕಾರಿಯ ಹೆಸರು. | ಹುದ್ದೆ 
ಹೆಸರು. 

ಶ್ರೀ /ಶ್ರೀಮತಿ 
ಚಿಕ್ಕಮಗಳೂರು ಸುಬ್ಬರಾವ್ 

ಮುಖ್ಯ ಯೋಜನಾಧಿಕಾರಿ 
ದಕ್ಷಿಣ ಕನ್ನಡ ಸೀತಮ್ಮ 

ಯೋಜನಾ ನಿರ್ದೇಶಕರು ( ಡಿಆರ್‌ಡಿಎ) 
ದಾವಣಗೆರೆ ವಿಶ್ವನಾಥ್ ಮುದ್ದಜ್ಜಿ 

ಮೌಲ್ಯ ಮಾಪನ ಮತ್ತು ಉಸ್ತುವಾರಿ 

ಅಧಿಕಾರಿ 
ಧಾರವಾಡ ಎ . ಪಿ . ಪಾಲಂಕರ್ 

ಸಹಾಯಕ 

ಯೋಜನಾಧಿಕಾರಿ , 

ಎಂಜಿಎನ್‌ಆರ್‌ಇಜಿಎ , ಧಾರವಾಡ ತಾ . ಪಂ . 
ಹಾಸನ ಜಗದೀಶ್ 

ಯೋಜನಾ ನಿರ್ದೇಶಕರು ( ಡಿಆರ್‌ಡಿಎ) 
ಹಾವೇರಿ ಹೆಚ್ . ಎಂ . ಶ್ರೀನಿವಾಸ 

( ಯೋಜನಾ ನಿರ್ದೇಶಕರು ( ಡಿಆರ್‌ಡಿಎ ) 
ಕೊಡಗು 

ಮುಖ್ಯ ಯೋಜನಾಧಿಕಾರಿ 
ಕೋಲಾರ ಲಕ್ಷ್ಮೀನಾರಾಯಣ 

ಮುಖ್ಯ ಯೋಜನಾಧಿಕಾರಿ 
ಕೊಪ್ಪಳ ಎಸ್. ಜಿ. ಕೋರವರ್ 

| ಯೋಜನಾ ನಿರ್ದೇಶಕರು ( ಡಿಆರ್‌ಡಿಎ) 
ಮೈಸೂರು ಸಿ. ಎಂ . ದೊಡ್ಡಮನಿ 

ಉಪ ನಿರ್ದೇಶಕರು ( ಕೆವಿಐ ), ಜಿಪಂ, 

ಮೈಸೂರು 
| 11 | ರಾಮನಗರ | ಡಿ. ಜಯರಾಂ 

ಮುಖ್ಯ ಯೋಜನಾಧಿಕಾರಿ 
| 12 | ಶಿವಮೊಗ್ಗ ಎನ್ . ಮುನಿರಾಜಪ್ಪ 

ಯೋಜನಾ ನಿರ್ದೇಶಕರು ( ಡಿಆರ್‌ಡಿಎ) . 
| 13 ಉಡುಪಿ ಡಿ . ಪ್ರಾಣೇಶ್‌ರಾವ್ 

ಉಪ ಕಾರ್ಯದರ್ಶಿ 
ಉತ್ತರ ಕನ್ನಡ ಎಸ್ . ವೈ , ಕೋರವಾರ್ 

ಮುಖ್ಯ ಯೋಜನಾಧಿಕಾರಿ 


ಸಿದ್ದಯ್ಯ 


1 


೨೯೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ - ೧ 


* 


* 


* 


* 


ಪ್ರಾಯೋಗಿಕ ಸಮೀಕ್ಷೆ ಕಾರ್ಯದಲ್ಲಿ ಮೇಲುಸ್ತುವಾರಿ ಅಧಿಕಾರಿಗಳ ಪಾತ್ರ : 

ಸಮೀಕ್ಷೆಗೆ ಅಗತ್ಯವಿರುವ ಸಮೀಕ್ಷೆದಾರರನ್ನು (Investigator) ಆಯ್ಕೆ ಮಾಡುವುದು . 
ಸಮೀಕ್ಷೆಯ ಎಲ್ಲಾ ತರಬೇತಿಗಳಿಗೆ ಸಮೀಕ್ಷೆದಾರರೊಂದಿಗೆ (Investigator) ಕಡ್ಡಾಯವಾಗಿ ಹಾಜರಾಗುವುದು . 

ಗ್ರಾಮದ ಮಾಸ್ಟರ್ ಲೀಸ್ಟ್ ಹಾಗೂ ಗ್ರಾಮದ ಪ್ರಶ್ನಾವಳಿಗೆ ಮಾಹಿತಿಯನ್ನು ಖುದ್ದಾಗಿ ಸಂಗ್ರಹಿಸಿ ತುಂಬುವುದು . 

* ಸಮೀಕ್ಷೆಯ ಗಣತಿದಾರರಿಗೆ 2010 ರ ಜನಗಣತಿಗಾಗಿ ತಯಾರಿಸಿದ ಗ್ರಾಮದ ಭೂಪಟದ ಸಹಾಯದಿಂದ ಕುಟುಂಬಗಳ ಹಂಚಿಕೆ 
ಮಾಡುವುದು . 

* ಬಿಪಿಎಲ್ ಸಮೀಕ್ಷೆ ಮಾಡುವಾಗ ಸರ್ವೆ ಕಾರ್ಯ ಪೂರ್ಣವಾಗುವವರೆವಿಗೂ ಆ ಗ್ರಾಮದಲ್ಲಿಯೇ ವಾಸ್ತವ್ಯವಿದ್ದು, ಮೇಲುಸ್ತುವಾರಿ 
ಕಾರ್ಯ ನಿರ್ವಹಿಸುವುದು. 

* ಗಣತಿ ಕಾರ್ಯ ನಿರ್ವಹಿಸುವಾಗ ಗಣತಿದಾರರಿಗೆ ಏನಾದರೂ ತೊಂದರೆಯಾದಲ್ಲಿ ನಿವಾರಣೆ ಮಾಡುವುದು. 

* ಗ್ರಾಮದಲ್ಲಿನ ಕುಟುಂಬದ ಸಮೀಕ್ಷೆ ನಡೆಸುವಾಗ ಆ ಗ್ರಾಮದಕೋಡ್‌ನ್ನು ಕಡ್ಡಾಯವಾಗಿ ಪ್ರತಿ ನಮೂನೆಯಲ್ಲಿ ನಮೂದಿಸಿರುವ ಬಗ್ಗೆ 
ಖಚಿತ ಪಡಿಸಿಕೊಳ್ಳುವುದು. 

* ನಮೂನೆಯ ಎಲ್ಲಾ ಕಾಲಂಗಳು ತುಂಬಿರುವ ಬಗ್ಗೆ ಖಚಿತಪಡಿಸಿಕೊಂಡು ಪ್ರತಿ ನಮೂನೆಯಲ್ಲೂ ಸಹಿ ಮಾಡುವುದು. 

ಆಯಾ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಣತಿಯ ಸಮೀಕ್ಷೆಯನ್ನು ಸುಸೂತ್ರವಾಗಿ ನಡೆಸುವ ಬಗ್ಗೆ ಉಸ್ತುವಾರಿ 
ಮಾಡುವುದು . ಗಣತಿಯ ಬಗ್ಗೆ ಸರ್ಕಾರ ಅಗ್ಗಿಂದಾಗ್ಗೆ ನೀಡುವ ಎಲ್ಲಾ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಡಿ.ಕೆ. ರಂಗಸ್ವಾಮಿ ) 
ನಿರ್ದೆಶಕರು ( ಸ್ವಉಕಾ) ಹಾಗೂ 
ಪ. ನಿ. ಸರ್ಕಾರದ ಅಪರ ಕಾರ್ಯದರ್ಶಿಗಳು, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ಪಿ . ಆರ್ . 2239 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : 2010 - 11ನೇ ಸಾಲಿಗೆ ಡಿಆರ್‌ಡಿಎ ಆಡಳಿತ ಯೋಜನೆಯ ರಾಜ್ಯದ ಪಾಲಿನ ಒಂದನೇ ಕಂತಿನ 

ಅನುದಾನವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : ಆರ್ - 18014 / 01 /2010 - 11 ಡಿಆರ್‌ಡಿಎ ( ಎಸ್ಎಲ್ ನಂ . 10) 

ದಿನಾಂಕ 17 - 05 - 2010. 
2) ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 6 ಎಸ್‌ಜೆವೈ ( ಡಿಆರ್‌ಡಿಎ) 2010, ಬೆಂಗಳೂರು, ದಿನಾಂಕ 

03 - 08 - 2010. 
3) ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ : ಅರ್ - 17014 /10/2010 - 11, ಡಿಆರ್‌ಡಿಎ (ಎಸ್‌ಎಲ್‌ ನಂ . 34 ) 

ದಿನಾಂಕ 15 - 07 - 2010 . 
ಪ್ರಸ್ತಾವನೆ : 

ಡಿಆರ್‌ಡಿಎ ಆಡಳಿತ ಯೋಜನೆಯು ಕೇಂದ್ರ ಪುರಸ್ಕತ ಯೋಜನೆಯಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 75:25ರ 
ಅನುಪಾತದಲ್ಲಿ ಭರಿಸುತ್ತವೆ. 2010 -11ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ , ನವದೆಹಲಿ ಇವರು ಡಿಆರ್‌ಡಿಎ ಆಡಳಿತ 
ಯೋಜನೆಗೆ ಓದಲಾಗಿದೆ. (1) ರಲ್ಲಿ ಒಂದನೇ ಕಂತಿನ ಅನುದಾನ ರೂ . 8,81,44,000 ಗಳನ್ನು ರಾಜ್ಯದ 29 ಜಿಲ್ಲಾ ಪಂಚಾಯತಿಗಳಿಗೆ ( ಚಿಕ್ಕಬಳ್ಳಾಪುರ 
ಹೊರತುಪಡಿಸಿ) ಬಿಡುಗಡೆ ಮಾಡಿದೆ. ಅದರಂತೆ, ಉಲ್ಲೇಖಿತ ( 2) ರ ಆದೇಶದಲ್ಲಿ ರಾಜ್ಯ ಸರ್ಕಾರವು ಮೊದಲನೇ ಕಂತಿನ ಅನುದಾನ ರೂ . 
2 ,93, 81, 000 ಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಉಲ್ಲೇಖಿತ ( 3) ರ ಆದೇಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಗೆ ಮೊದಲನೇ ಕಂತಿನ ಅನುದಾನ 
ರೂ . 33,58,000 ಗಳನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಗೊಳಿಸಿದ ಮೊದಲನೇ ಕಂತಿನ ಅನುದಾನಕ್ಕನುಗುಣವಾಗಿ 
ರಾಜ್ಯ ಸರ್ಕಾರ ತನ್ನ ಪಾಲಿನ ಮೊದಲನೇ ಕಂತಿನ ಅನುದಾನ ರೂ . 11,19,000 ಗಳನ್ನು ಬಿಡುಗಡೆ ಮಾಡಬೇಕಾಗಿದೆ. ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಗ್ರಾಅಪ 6 ಎಸ್‌ಜೆವೈ ( ಡಿಆರ್‌ಡಿಎ ) 2010, ಬೆಂಗಳೂರು, ದಿನಾಂಕ: 17 - 08 - 2010 
ರಾಜ್ಯ ಸರ್ಕಾರವು, ಡಿಆರ್‌ಡಿಎ ಆಡಳಿತ ಯೋಜನೆಯಡಿ ಮೊದಲನೇ ಕಂತಿನ ಅನುದಾನವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಗೆ ರೂ . 
11,19 ,000 ಗಳನ್ನು ( ರೂ . ಹನ್ನೊಂದು ಲಕ್ಷದ ಹತ್ತೊಂಬತ್ತು ಸಾವಿರ ಮಾತ್ರ) ಕೆಳಕಂಡ ಷರತ್ತುಗಳಿಗೊಳಪಟ್ಟು ಬಿಡುಗಡೆ ಮಾಡಲು ಮಂಜೂರಾತಿ 
ನೀಡಿದೆ. 
ಜಿಲ್ಲಾ ಜಿ . ಪಂ . 

ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡುತ್ತಿರುವ 
ಕ್ರ. ಸಂ . 

ಡಿ. ಡಿ.ಓ ಕೋಡ್ 
ಪಂಚಾಯತಿ ಕೋಡ್ 

ಮೊದಲನೇ ಕಂತಿನ ಅನುದಾನ 

ಮೊದಲನೇ ಕಂತಿನ ಅನುದಾನ 
| 1 | ಚಿಕ್ಕಬಳ್ಳಾಪುರ | 453 | 0600ದದ0001 

33 .58.000 

11,19, 000 
ಷರತ್ತುಗಳು : 

ಡಿಆರ್‌ಡಿಎ ಆಡಳಿತ ಯೋಜನೆಯ ಕೈಪಿಡಿಯ ಮಾರ್ಗಸೂಚಿಯಂತೆ ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾ 
ಪಂಚಾಯತ್ ಸಿಬ್ಬಂದಿಗಳ ವೇತನ ಹಾಗೂ ಸಾದಿಲ್ವಾರು ವೆಚ್ಚಗಳಿಗೆ ಮಾತ್ರ ಉಪಯೋಗಿಸಲು ಅವಕಾಶವಿದೆ. ಕೇಂದ್ರ ಹಾಗೂ ರಾಜ್ಯದ ಪಾಲಿನ 


ಭಾಗ- ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೩೯ 


ಅನುದಾನವು ಸೇರಿ ವೆಚ್ಚವನ್ನು ಭರಿಸಬೇಕಾಗಿರುವುದರಿಂದ ರಾಜ್ಯದ ಪಾಲಿನ ಅನುದಾನವನ್ನು ವೇತನ ಮತ್ತು ವೇತನೇತರವೆಂದು ವಿಂಗಡಿಸದೆ ಒಟ್ಟಾರೆ 
ರಾಜ್ಯದ ಪಾಲಿನ ಅನುದಾನವನ್ನು ಖಜಾನೆಯಿಂದ ಡ್ರಾ ಮಾಡಲು ಖಜಾನಾಧಿಕಾರಿಗಳು ಅನುಮತಿ ನೀಡತಕ್ಕದ್ದು. 

ಈ ಯೋಜನೆಯ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ : * 2515 ಇತರೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು 00 -196 - ಜಿಲ್ಲಾ ಪಂಚಾಯತ್‌ಗಳಿಗೆ 
ಸಹಾಯ - 6 - ಜಿಲ್ಲಾ ಪಂಚಾಯತ್ - 06 - ಡಿಆರ್‌ಡಿಎ ಆಡಳಿತಾತ್ಮಕ ವೆಚ್ಚ (ಕೇಂದ್ರ ಪುರಸ್ಕೃತ ಯೋಜನೆ) 2010 -11 ( 2515 - 00 -196 - 6 - 06 ) ” ( ಲಿಂಕ್ 
ಕೋಡ್ 2515 - 00 -101- 0 -19) ರಡಿ ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ ಎಫ್ಡಿ 1 ಜಡ್‌ಪಿಎ 2007 ( ಪಿ2) ದಿನಾಂಕ 26 - 04 - 2007 ರನ್ವಯ 
ಜಿಲ್ಲಾ ಪಂಚಾಯತ್ ನಿಧಿ- 1ಕ್ಕೆ ಜಮೆ ಮಾಡಿಕೊಂಡು ಪೇಯಿಸ್ ರಸೀದಿಯ ಮೂಲಕ ಜಿಲ್ಲಾ ಪಂಚಾಯತಿ ನಿಧಿಯಿಂದ ಅನುದಾನವನ್ನು 
ಖಜಾನೆಯಿಂದ ಪಡೆದುಕೊಂಡು ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ತೆರೆದಿರುವ ಬ್ಯಾಂಕ್ ಖಾತೆಗೆ ಜಮೆ ಮಾಡಿಕೊಂಡು ವೆಚ್ಚವನ್ನು ಭರಿಸತಕ್ಕದ್ದು. 

- ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಅನುದಾನದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆ ಮಾಡುವುದು. 

ಮುಖ್ಯ ಲೆಕ್ಕಾಧಿಕಾರಿಗಳು , ಜಿಲ್ಲಾ ಪಂಚಾಯತಿ ಇವರು ಆಯಾ ತಿಂಗಳ ಪ್ರಗತಿ ವರದಿ ಹಾಗೂ ಹುದ್ದೆವಾರು ವಿವರಗಳನ್ನು ಮುಂದಿನ 
ತಿಂಗಳ 5ನೇ ತಾರೀಖಿನೊಳಗೆ ನಿರ್ದೆಶಕರು ( ಸ್ವಉಕಾ) ಹಾಗೂ ಪದ ನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ದಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆ, ಬಹುಮಹಡಿ ಕಟ್ಟಡ, ಕರ್ನಾಟಕ ಸರ್ಕಾರ , ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

- ಜಿಲ್ಲಾ ಪಂಚಾಯತಿಗಳ ಮುಖ್ಯ ಲೆಕ್ಕಾಧಿಕಾರಿಗಳು ಹಣ ಉಪಯೋಗ ಪ್ರಮಾಣಪತ್ರ ಹಾಗೂ ಲೆಕ್ಕ ಪರಿಶೋಧನ ವರದಿಗಳನ್ನು 
ನಿರ್ದೆಶಕರು ( ಸ್ವಉಕಾ) ಹಾಗೂ ಪದನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, 
ಬಹುಮಹಡಿ ಕಟ್ಟಡ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರಿಗೆ ತಪ್ಪದೇ ಕಳುಹಿಸುವುದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಇವರ ಸಹಮತಿ ಸಂಖ್ಯೆ : 
ಗ್ರಾಅಪ 178 ಪಿಬಿಎಸ್ 2010, ದಿನಾಂಕ 11 - 08 - 2010 ರಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

( ಡಿ. ಕೆ. ರಂಗಸ್ವಾಮಿ ) 
ನಿರ್ದೆಶಕರು ( ಸ್ವ. ಉ . ಕಾ .) ಹಾಗೂ ಪ . ನಿ. 

ಸರ್ಕಾರದ ಅಪರ ಕಾರ್ಯದರ್ಶಿ , 
ಪಿ . ಆರ್. 2240 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ 

ಇಲಾಖೆಯ ಉಪಕಾರ್ಯದರ್ಶಿ ಹುದ್ದೆಗೆ ಪೂರಕ ಸಿಬ್ಬಂದಿ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 445 ಸಅಸೇ 2009 , ದಿನಾಂಕ 28 - 5 - 2010. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 194 ಸಅಸೇ 2010, ದಿನಾಂಕ 

26 - 6 - 2010 
ಮತ್ತು ತಿದ್ದೋಲೆ ದಿನಾಂಕ 7 - 7 - 2010 . 
3) ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ 

ಕಸಂವಾಪ್ರ 139 ಮರ 2010 , ದಿನಾಂಕ 13 - 7 - 2010 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ 28 - 5 - 2010ರ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಕನ್ನಡ ಮತ್ತು 
ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಉಪಕಾರ್ಯದರ್ಶಿ ಹುದ್ದೆಯನ್ನು ಸೃಜಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ 
ಓದಲಾದ ಅಧಿಸೂಚನೆ ಮತ್ತು ತಿದ್ದೋಲೆಯಲ್ಲಿ ಉಪಕಾರ್ಯದರ್ಶಿ ಹುದ್ದೆಗೆ ಶ್ರೀ ಕೆ. ಸುಧಾಕರಶೆಟ್ಟಿ ಇವರನ್ನು ನೇಮಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ 
( 3) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಉಪಕಾರ್ಯದರ್ಶಿ ಹುದ್ದೆಗೆ ಲಭ್ಯವಿರುವ ಪೂರಕ ಸಿಬ್ಬಂದಿ ಹುದ್ದೆಗಳನ್ನು ಸೃಜಿಸುವಂತೆ ಕೋರಲಾಗಿದೆ. 
ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 445 ಸಅಸೇ 2009 , ಬೆಂಗಳೂರು, ದಿನಾಂಕ: 19 - 08 - 2010 
ಕರ್ನಾಟಕ ಸರ್ಕಾರ ಸಚಿವಾಲಯದ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿ ದಿನಾಂಕ 
28 -5 - 2010ರ ಆದೇಶದಲ್ಲಿ ಸೃಜಿಸಲಾಗಿರುವ ಸರ್ಕಾರದ ಉಪಕಾರ್ಯದರ್ಶಿಯವರ ಆಪ್ತ ಶಾಖೆಗೆ ಈ ಕೆಳಕಂಡ ಪೂರಕ ಹುದ್ದೆಗಳನ್ನು ಸೃಜಿಸಲಾಗಿದೆ 
ಮತ್ತು ಸದರಿ ಹುದ್ದೆಗಳನ್ನು re- deployment ಮೂಲಕ ಭರ್ತಿ ಮಾಡಲು ಆದೇಶಿಸಲಾಗಿದೆ. 
ಕ್ರಮ ಸಂಖ್ಯೆ ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಹಿರಿಯ ಶೀಘ್ರಲಿಪಿಗಾರ/ಶೀಘ್ರಲಿಪಿಗಾರ 

1 ಹುದ್ದೆ 
2 | ಕಿರಿಯ ಸಹಾಯಕ 

| 1 ಹುದ್ದೆ 
ದಲಾಯತ್ 

1 ಹುದ್ದೆ 
- ಒಟ್ಟು 

3 ಹುದ್ದೆಗಳು 
ಈ ಅದೇಶವನ್ನು ಆರ್ಥಿಕ ಇಲಾಖೆಯು ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 609 ವೆಚ್ಚ 12 /2010, ದಿನಾಂಕ 5 - 8 - 2010ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

( ಎ . ಆರ್ . ವಿಜಯಾನಂದ ಶರ್ಮ) 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 2241 

ಸಿ. ಆ . ಸು . ಇಲಾಖೆ (ಸೇವೆಗಳು - 3) 


೨೯೪೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ- ೧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಆಸು ಇಲಾಖೆ ( ಚುನಾವಣೆ ವಿಭಾಗ) ದಲ್ಲಿನ ಸಿನಿಯರ್ 

ಪ್ರೋಗ್ರಾಮರ್ ಹುದ್ದೆಯನ್ನು ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 56 ಸಸಿವಿ 2004 , ದಿನಾಂಕ 23 -12 -2004 

2) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 30 ಸಸಿವಿ 2006, ದಿನಾಂಕ 07 - 06 - 2006 
3) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 607 ಸಅಸೇ 2008, ದಿನಾಂಕ 23 - 01 - 2009 
4) ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಸಿಆಸುಇ 68 ಚುಸಿಆ 2003, ದಿನಾಂಕ 12 - 01 - 2010 , ಮುಖ್ಯ 

ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಿಆಸುಇ ( ಚುನಾವಣೆಗಳು ) 

ಅವರಿಂದ. 
ಪ್ರಸ್ತಾವನೆ : 

* ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಆಸು ಇಲಾಖೆಯ ಪ್ರೋಗ್ರಾಮರ್ ಹುದ್ದೆಯನ್ನು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ 
23 -12 - 2004ರ ಸರ್ಕಾರಿ ಆದೇಶದಲ್ಲಿ ಸಿಆಸುಇ ( ಚುನಾವಣೆ ) ಇಲ್ಲಿನ ಜೂನಿಯರ ಪ್ರೋಗ್ರಾಮರ್ ಹುದ್ದೆಯನ್ನು ಸೀನಿಯರ್ ಪ್ರೋಗ್ರಾಮರ್ ಹುದ್ದೆಗೆ 
ಉನ್ನತೀಕರಿಸಲಾಗಿದೆ ಹಾಗೂ ಕಾಲಕಾಲಕ್ಕೆ ಮುಂದುವರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಆದೇಶದಲ್ಲಿ ಸದರಿ ಹುದ್ದೆಯನ್ನು ದಿನಾಂಕ 
31 - 03 - 2010 ರವರೆಗೆ ಮುಂದುವರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ದಿನಾಂಕ 12 - 01 - 2010ರ ಅನಧಿಕೃತ ಟಿಪ್ಪಣಿಯಲ್ಲಿ 
ಸಿಆಸುಇ ( ಚುನಾವಣೆ) ವಿಭಾಗದಲ್ಲಿ ಸೀನಿಯರ್ ಪ್ರೊಗ್ರಾಮರ್ ಹುದ್ದೆಯನ್ನು ದಿನಾಂಕ 01 - 04 - 2010 ರಿಂದ 31 - 03 - 2011 ರವರೆಗೆ 
ಮುಂದುವರಿಸುವಂತೆ ಹಾಗೂ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎನ್. ರಾಜು ಇವರನ್ನು ನಿಯೋಜನೆ ಮೇಲೆ ಮುಂದುವರಿಸುವಂತೆ 
ಕೋರಿದ್ದಾರೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 60 ಸಅಸೇ 2010 , ಬೆಂಗಳೂರು, ದಿನಾಂಕ: 19 - 08 - 2010 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಕರ್ನಾಟಕ ಸರ್ಕಾರ ಸಚಿವಾಲಯದ ಸಿಆಸು ಇಲಾಖೆ- ಚುನಾವಣೆ ವಿಭಾಗದಲ್ಲಿನ 
ಸೀನಿಯರ್ ಪ್ರೋಗ್ರಾಮರ್ ಹುದ್ದೆಯನ್ನು ದಿನಾಂಕ 01 - 04 - 2010 ರಿಂದ 1 ವರ್ಷದ ಅವಧಿಗೆ ಮುಂದುವರಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 444 /ಸೇ - 1/2010, ದಿನಾಂಕ 10 - 05 - 2010 ಹಾಗೂ ಸಿಆಸುಇ 
ಸೇವಾನಿಯಮ ಶಾಖೆಯ ಟಿಪ್ಪಣಿ ಸಂಖ್ಯೆ : ಸಿಆಸುಇ 90 ಸೇನಿಎ 2010 , ದಿನಾಂಕ 11 - 03 -2010ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

( ಎ . ಆರ್ . ವಿಜಯಾನಂದ ಶರ್ಮ) 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2242 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3) 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಮೈಸೂರು ಸಕ್ಕರೆ ಕಾರ್ಖಾನೆ ( ನಿ) ಮಂಡ್ಯ, ಈ ಕಾರ್ಖಾನೆಯ 2010-11ನೇ ಸಾಲಿನ ಕಬ್ಬು ಅರೆಯುವ 

ಕಾರ್ಯಕ್ಕಾಗಿ ಸರ್ಕಾರದಿಂದ ದುಡಿಯುವ ಬಂಡವಾಳ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಸಕ್ಕರೆ ಕಾರ್ಖಾನೆ ರವರ ಪತ್ರ ಸಂಖ್ಯೆ : 

ಎಂಎಸ್‌ಕೋ / ಎಂಡಿ/ ಡಿಓ /2010 /71 , ದಿನಾಂಕ 06 - 07 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರಲ್ಲಿರುವ ವ್ಯವಸ್ಥಾಪಕ ನಿರ್ದೇಶಕರು ಮೈಸೂರು ಸಕ್ಕರೆ ಕಾರ್ಖಾನೆ ರವರ ಪತ್ರದಲ್ಲಿ ಕಾರ್ಖಾನೆಯ 2010 -11ನೇ 
ಸಾಲಿನ ಕಬ್ಬು ಅರೆಯುವ ಕಾರ್ಯವನ್ನು 2010ರ ಜುಲೈ ತಿಂಗಳಿಂದ ಪ್ರಾರಂಭಿಸಿರುತ್ತಿರುವುದಾಗಿ ಈ ಉದ್ದೇಶಕ್ಕಾಗಿ ಜುಲೈ , ಆಗಸ್ಟ್ , ಸೆಪ್ಟೆಂಬರ್, 
ಅಕ್ಟೋಬರ್, ನವೆಂಬರ್ ತಿಂಗಳುಗಳಿಗೆ ಒಟ್ಟು 31.05 ಕೋಟಿ ರೂ . ಗಳ ದುಡಿಯುವ ಬಂಡವಾಳವನ್ನು ಬಿಡುಗಡೆ ಮಾಡುವಂತೆ ಸರ್ಕಾರವನ್ನು 
ಕೋರಿರುತ್ತಾರೆ. 

ವ್ಯವಸ್ಥಾಪಕ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 2010 - 11ನೇ ಸಾಲಿನ ಆಯವ್ಯಯದಲ್ಲಿ ಮೈಸೂರು ಸಕ್ಕರೆ 
ಕಾರ್ಖಾನೆಯ ಯಂತ್ರೋಪಕರಣಗಳ ಆಧುನೀಕರಣಕ್ಕಾಗಿ ಅನುದಾನದಲ್ಲಿ ಒದಗಿಸಲಾಗಿರುವ 20.00 ಕೋಟಿ ರೂ . ಗಳಲ್ಲಿ ಕಾರ್ಖಾನೆಯ ದುಡಿಯುವ 
ಬಂಡವಾಳಕ್ಕಾಗಿ 5 .00 ಕೋಟಿ ರೂ . ಗಳನ್ನು ಬಿಡುಗಡೆಗೊಳಿಸಲು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ . 

ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 49 ಎಸ್‌ಜಿಎಫ್ 2010, ಬೆಂಗಳೂರು, ದಿನಾಂಕ: 19 -08 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ( ನಿ), ಮಂಡ್ಯ ಈ ಕಾರ್ಖಾನೆಗೆ 2010 -11ನೇ ಸಾಲಿಗೆ 
ಕಾರ್ಖಾನೆಯ ಯಂತ್ರೋಪಕರಣಗಳ ಆಧುನೀಕರಣಕ್ಕಾಗಿ ಅನುದಾನದಲ್ಲಿ ಒದಗಿಸಲಾಗಿರುವ 20 . 00 ಕೋಟಿ ರೂ . ಗಳಲ್ಲಿ ಕಾರ್ಖಾನೆಯ ದುಡಿಯುವ 
ಬಂಡವಾಳಕ್ಕಾಗಿ 5.00 ಕೋಟಿ ರೂ . ಗಳನ್ನು ( ಐದು ಕೋಟಿ ರೂ . ಗಳು ಮಾತ್ರ) ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 

2010 - 11ನೇ ಸಾಲಿನ ಅನುದಾನದಲ್ಲಿ ಕಾರ್ಖಾನೆಯ ಯಂತ್ರೋಪಕರಣಗಳ ಆಧುನೀಕರಣ ಸಂಬಂಧ ಲೆಕ್ಕ ಶೀರ್ಷಿಕೆ “4860 - 04 - 190 -1 
00 ( ಯೋಜನೆ) 211 - ಹೂಡಿಕೆ ” ಅಡಿಯಲ್ಲಿ ಒದಗಿಸಲಾಗಿರುವ ಅನುದಾನದಲ್ಲಿ 5 .00 ಕೋಟಿ ರೂ . ಗಳನ್ನು ಬಿಡುಗಡೆಗೆ ಮಂಜೂರು ಮಾಡಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೪೧ 


ಹಣ ಸೆಳೆಯುವ ಅಧಿಕಾರಿಯು ಸಹಾಯಕ ನಿರ್ದೇಶಕರು ( ಹೆಚ್.ಆರ್. ಡಿ, ಆಡಳಿತ ಮತ್ತು ಇಎಂ) ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಂಡ್ಯ , 
ಆಗಿದ್ದು ಸದರಿಯವರು ಹಣ ಸೆಳೆಯುವ ಬಿಲ್ಲನ್ನು ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೆಶಕರು, ಬೆಂಗಳೂರು ಇವರ ಮೇಲು 
ಸಹಿಯೊಂದಿಗೆ ಖಜಾನೆಗೆ ಸಲ್ಲಿಸಬೇಕು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 1384 ವೆಚ್ಚ- 1 /2010 , ದಿನಾಂಕ 16 - 08 - 2010ರಲ್ಲಿ ನೀಡಲಾದ 
ಸಹಮತಿಯಿಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

( ಪಿ. ಆನಂದಕುಮಾರ್ ) 

ಪೀಠಾಧಿಕಾರಿ ( ಸಕ್ಕರೆ) 
ಪಿ . ಆರ್ , 2243 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ರೇಷ್ಮೆ ಇಲಾಖೆಯ ರೇಷ್ಮೆ ಪ್ರದರ್ಶಕರ ಹುದ್ದೆಗಳನ್ನು ರೇಷ್ಮೆ ನಿರೀಕ್ಷಕರ ಹುದ್ದೆಗಳಿಗೆ ಉನ್ನತೀಕರಿಸುವ ಬಗ್ಗೆ. 
ಓದಲಾಗಿದೆ : ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರ ಪತ್ರ ಸಂಖ್ಯೆ : ಸಿಬ್ಬಂದಿ 

1(8)ರೇಪ್ರದ/ಉನ್ನತೀ /165 /2001 - 02 , ದಿನಾಂಕ 13 - 02 - 2006, 07 - 06 - 2007, 01 - 08 - 2007, 

_ 07 -12 - 2007, 10 - 01 - 2008, 15 - 04 - 2008 , 26 - 06 -2008 ಮತ್ತು 21 - 01 - 2009 . 
ಪ್ರಸ್ತಾವನೆ : 

ಮೇಲೆ ಓದಲಾದ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರ ಪತ್ರಗಳಲ್ಲಿ ರೇಷ್ಮೆ ಕೃಷಿ ಆಯುಕ್ತರು 250 ರೇಷ್ಮೆ 
ಪ್ರದರ್ಶಕರ ಹುದ್ದೆಗಳನ್ನು ರೇಷ್ಮೆ ನಿರೀಕ್ಷಕರ ಹುದ್ದೆಗಳನ್ನಾಗಿ ಉನ್ನತೀಕರಿಸಲು ಇಲಾಖೆಯಿಂದ ಪ್ರಸ್ತಾವನೆಯನ್ನು ಈ ಹಿಂದೆ ಕಳುಹಿಸಿದ್ದ ಬಗ್ಗೆ ತಿಳಿಸಿ, 
1979 ರಿಂದ 1983 ರಲ್ಲಿ ರೇಷ್ಮೆ ಪ್ರದರ್ಶಕರಾಗಿ ನೇರ ನೇಮಕಾತಿ ಹೊಂದಿದ ಕೆಲವರು ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದು, ಅವರಿಗೆ ಕೆಲಸದಲ್ಲಿ 
ಚೈತನ್ಯ ತುಂಬಲು ಪದೋನ್ನತಿ ನೀಡುವುದು ಆಡಳಿತಾತ್ಮಕವಾಗಿ ಪೂರಕವೆಂದು ಅಭಿಪ್ರಾಯಪಟ್ಟು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ಸರ್ಕಾರಿ 
ತಾಂತ್ರಿಕ ನೌಕರರ ಸಂಘದ ಮನವಿಯಲ್ಲಿ ರೇಷ್ಮೆ ಪ್ರದರ್ಶಕರಿಗೆ ಮುಂಬಡ್ತಿ ಅವಕಾಶಕ್ಕಾಗಿ 600 ರೇಷ್ಮೆ ಪ್ರದರ್ಶಕರ ಹುದ್ದೆಗಳನ್ನು ರೇಷ್ಮೆ ನಿರೀಕ್ಷಕರ 
ಹುದ್ದೆಗೆ ಉನ್ನತೀಕರಿಸಲು ಕೋರಿರುವುದಾಗಿ ತಿಳಿಸಿ ರೇಷ್ಮೆ ಪ್ರದರ್ಶಕರು ಮುಂಬಡ್ತಿ ಇಲ್ಲದೇ ಒಂದೇ ಹುದ್ದೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿರುವ 
ವಿವರಗಳನ್ನು ನೀಡಿ, ಸುಮಾರು 800 ರೇಷ್ಮೆ ಪ್ರದರ್ಶಕರು ಬಡ್ತಿ ಇಲ್ಲದೇ 20 ವರ್ಷಕ್ಕೂ ಹೆಚ್ಚು ಅವಧಿಯಿಂದ ಒಂದೇ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವುದರಿಂದ ಹಾಗೂ ಈ ಹುದ್ದೆಗಳ ಉನ್ನತೀಕರಣ ಅವಶ್ಯವಿರುವುದರಿಂದ 800 ರೇಷ್ಮೆ ಪ್ರದರ್ಶಕರ ಹುದ್ದೆಗಳನ್ನು ರೇಷ್ಮೆ 
ನಿರೀಕ್ಷಕರ ಹುದ್ದೆಗೆ ಉನ್ನತೀಕರುಸುವ ಕುರಿತು ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ರೇಷ್ಮೆ ಇಲಾಖೆಯ ಸಮಗ್ರ ಪುನರ್ ಸಂಘಟನೆಯ ವಿಷಯವು ಸರ್ಕಾರದ ಪರಿಶೀಲನೆಯಲ್ಲಿದೆ. ಸದರಿ ಪ್ರಸ್ತಾವನೆಯಲ್ಲಿ ರೇಷ್ಮೆ, ಪ್ರದರ್ಶಕರ 
ಹುದ್ದೆಗಳನ್ನು ರೇಷ್ಮೆ ನಿರೀಕ್ಷಕರ ಹುದ್ದೆಗೆ ಉನ್ನತೀಕರಿಸುವ ವಿಷಯದ ಕುರಿತಂತೆಯೂ ಸಮಗ್ರವಾಗಿ ಪರಿಶೀಲಿಸಲಾಗಿದ್ದು, 25 ವರ್ಷಗಳಿಂದ ರೇಷ್ಮೆ 
ಪ್ರದರ್ಶಕರ ಹುದ್ದೆಯಲ್ಲಿ ಯಾವುದೇ ಮುಂಬಡ್ತಿ ಇಲ್ಲದೇ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ಮುಂಬಡ್ತಿಗೆ ಪರಿಗಣಿಸಬೇಕಾದ ಅಗತ್ಯವಿದೆಯೆಂದು 
ಸರ್ಕಾರವು ಮನಗಂಡು ಈ ನಿಟ್ಟಿನಲ್ಲಿ 322 ರೇಷ್ಮೆ ಪ್ರದರ್ಶಕರ ಹುದ್ದೆಗಳನ್ನು ರೇಷ್ಮೆ ನಿರೀಕ್ಷಕರ ಹುದ್ದೆಗೆ ಉನ್ನತೀಕರಿಸಲು ಹಾಗೂ ಅಷ್ಟೇ ಸಂಖ್ಯೆಯ 
ರೇಷ್ಮೆ ನಿರೀಕ್ಷಕರ ಹುದ್ದೆಗಳನ್ನು ಹುದ್ದೆಗಳು ಲಭ್ಯವಿರುವ ಇತರೆ ಇಲಾಖೆಗಳಾದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, 
ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ, ಸಕ್ಕರೆ ನಿರ್ದೆಶನಾಲಯ ಇತ್ಯಾದಿ ಇಲಾಖೆಗಳಿಗೆ ನಿಯೋಜಿಸಬೇಕೆಂದು ಷರತ್ತನ್ನು ವಿಧಿಸಿ ಉನ್ನತೀಕರಿಸುವ 
ಸಂಬಂಧ ಸರ್ಕಾರವು ತೀರ್ಮಾನಿಸಿದ ಕಾರಣ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 01 ರೇಸೇವಿ 2007 , ಬೆಂಗಳೂರು, ದಿನಾಂಕ: 20 - 08 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ರೇಷ್ಮೆ ಇಲಾಖೆಯಲ್ಲಿನ ವೇತನ ಶ್ರೇಣಿ ರೂ . 6250 -12000ರ 322 ರೇಷ್ಮೆ 
ಪ್ರದರ್ಶಕರ ಹುದ್ದೆಗಳನ್ನು ಮಾತ್ರ ರೇಷ್ಮೆ ಪ್ರದರ್ಶಕರ ವೃಂದ ಬಲದಿಂದ ರೂ . 7275 -13350ರ ವೇತನ ಶ್ರೇಣಿಯ ರೇಷ್ಮೆ ನಿರೀಕ್ಷಕರ ಹುದ್ದೆಗೆ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಸರ್ಕಾರವು ಉನ್ನತೀಕರಿಸಿದೆ. 
1. ಉನ್ನತೀಕರಣದ ಸೌಲಭ್ಯವನ್ನು ಪಡೆಯುವ ಎಲ್ಲಾ 322 ರೇಷ್ಮೆ ಪ್ರದರ್ಶಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, 

ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ, ಸಕ್ಕರೆ ನಿರ್ದೇಶನಾಲಯ , ಇತ್ಯಾದಿ ಇಲಾಖೆಗಳಿಗೆ ನಿಯೋಜನೆ ಮೇಲೆ ತೆರಳಲು ಸಿದ್ಧರಿರುವ ಬಗ್ಗೆ 

ಮುಂಚಿತವಾಗಿ ಲಿಖಿತ ಮೂಲಕ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಇವರಿಗೆ ಒಪ್ಪಿಗೆ ಪತ್ರ ನೀಡತಕ್ಕದ್ದು. 
2. ಈ ಉನ್ನತೀಕರಣವು ಒಂದು ವರ್ಷಕ್ಕೆ ಸಿಂಧುವಾಗಿದ್ದು ( ಗಿಚಿಟುಜ ) ಈ ಅವಧಿಯೊಳಗೆ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ 

ನಿರ್ದೆಶಕರು ಎಲ್ಲಾ ನೌಕರರ ನಿಯೋಜನೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ/781 /ವೆಚ್ಚ-1/2010 , ದಿನಾಂಕ 22 -6- 2010ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

( ಬಿ . ಡಿ. ಓಬಪ್ಪ) 

ಸರ್ಕಾರದ ಉಪ ಕಾರ್ಯದರ್ಶಿ ( ರೇ .ಸ.) 
ಪಿ. ಆರ್. 2244 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


೨೯೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ- ೧ 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ ಮಂಜೂರಾದ ಹೆಚ್ಚುವರಿ ಹುದ್ದೆಗಳನ್ನು 

ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 253 ಕೆಎಂಯು 2007 , 

ದಿನಾಂಕ 28 - 05 - 2008. 
2) ಪತ್ರ ಸಂಖ್ಯೆ : ಹವಿಪಪ್ರನಿಪ್ರಾ/ ಹೊ / ಸಿಬ್ಬಂದಿ/09/ 2010 - 11 /130, 

ದಿನಾಂಕ 20 - 04 - 2010. 
ಪ್ರಸ್ತಾವನೆ : 

ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ ಹೆಚ್ಚುವರಿಯಾಗಿ 17 ಹೊಸ ಹುದ್ದೆಗಳನ್ನು 2 ವರ್ಷಗಳ ಅವಧಿಗೆ ಮೇಲೆ (1) ರಲ್ಲಿ 
ಓದಲಾದ ಸರ್ಕಾರದ ಆದೇಶದಲ್ಲಿ ಸೃಜಿಸಲಾಗಿದೆ. 

ಆಯುಕ್ತರು, ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ , ಹೊಸಪೇಟೆ ಇವರು ಮೇಲೆ ( 2 ) ರಲ್ಲಿ ಓದಲಾದ ಪತ್ರದಲ್ಲಿ 
ತಾತ್ಕಾಲಿಕವಾಗಿ ಎರಡು ವರ್ಷಗಳ ಅವಧಿಗೆ ಮಂಜೂರಾದ ಹುದ್ದೆಗಳ ಅವಧಿಯು ದಿನಾಂಕ 28 - 05 - 2010 ರಂದು ಮುಕ್ತಾಯಗೊಂಡಿರುವುದರಿಂದ 
ಸದರಿ ಹುದ್ದೆಗಳನ್ನು ದಿನಾಂಕ 28 - 05 - 2010 ರಿಂದ ಪುನಃ 2 ವರ್ಷಗಳ ಅವಧಿಗೆ ಮುಂದುವರಿಸುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಆದರಂತೆ ಈ ಕೆಳಕಂಡ ಆದೇಶ 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 151 ಕೆಎಂಯು 2010, ಬೆಂಗಳೂರು, ದಿನಾಂಕ: 12 - 08 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ ಮಂಜೂರಾಗಿರುವ ಈ 
ಕೆಳಕಂಡ 17 ಹುದ್ದೆಗಳನ್ನು ದಿನಾಂಕ 28 - 05 - 2010 ರಿಂದ ಪುನಃ ಎರಡು ವರ್ಷಗಳ ಅವಧಿಗೆ ಮುಂದುವರೆಸಿ ಆದೇಶಿಸಿದೆ. 


ಕ್ರಮ 


ಹುದ್ದೆಗಳ 


ಹುದ್ದೆಗಳ ವಿವರ 
ಸಂಖ್ಯೆ 

ಸಂಖ್ಯೆ 
ಅಧೀಕ್ಷಕರು 
ಪ್ರಥಮ ದರ್ಜೆ ಸಹಾಯಕರು 
ವಾಹನ ಚಾಲಕ 
ಸಿವಿಲ್ ಇಂಜಿನಿಯರ್ 
| ಸರ್ವೇಯರ್ 
ಯೋಜನಾ ವ್ಯವಸ್ಥಾಪಕರು 

ಸಂರಕ್ಷಣಾ ವಾಸ್ತುಶಿಲ್ಪಿ 
_ 8 | ವಾಸುಶಿಲಿ 

ಆರ್ಕಿಯಾಲಜಿಸ್ಟ್ 
ಸಾಂಸ್ಕತಿ ಸಮನ್ವಯ ಅಧಿಕಾರಿ 
ಸಾಮಾಜಿಕ ಸಮನ್ವಯ ಅಧಿಕಾರಿ 

GIS ವಿಶ್ಲೇಷಕರು 
- 13 | ಗ್ರಂಥಪಾಲಕರು 

| | 
ಒಟ್ಟು 

17 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 96, ದಿನಾಂಕ 10 - 7 - 96ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

( ಎಂ . ಕೆ. ಭಗ್ನರಾಜಪ್ಪ) 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು 
ಪಿ.ಆರ್. 2245 

ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಮೈನಿಂಗ್ ಮತ್ತು ಇತರೆ ಲಾರಿಗಳಿಂದ ಟೋಲ್ ಫೀ ಸಂಗ್ರಹಿಸುವ ಬಗ್ಗೆ 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ಲೋಣ 111 ಸಿಎನ್‌ಹೆಚ್ 2009, ದಿನಾಂಕ 15 -10 - 2009 


09 


ಪ್ರಸ್ತಾವನೆ : 

ಮೇಲೆ ಓದಲಾದ ಸರ್ಕಾರಿ ಆದೇಶ ದಿನಾಂಕ 15 - 10 - 2009ರಲ್ಲಿ ಕಬ್ಬಿಣದ ಅದಿರು, ಮರ, ಗ್ರಾನೈಟ್ ಹಾಗೂ ಮರಳನ್ನು ಸಾಗಿಸುವ 
ವಾಹನಗಳಿಗೆ ಪ್ರತಿ ವಾಹನಕ್ಕೆ ಪ್ರತಿ ಟ್ರಿಪ್ಪಿಗೆ ಈ ಕೆಳಕಂಡಂತೆ ಟೋಲ್ ವಿಧಿಸಲು ಮತ್ತು ಟೋಲ್ ವಿಧಿಸಬಹುದಾದ ಮಾರ್ಗಗಳನ್ನು ಗುರುತಿಸಿ 
ಸರ್ಕಾರದ ಅನುಮೋದನೆ ಪಡೆದು ಅನುಷ್ಠಾನಗೊಳಿಸಲು ಕ್ರಮಕೈಗೊಳ್ಳುವುದು ಎಂದು ಆದೇಶಿಸಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ನವೆಂಬರ್ ೧೮, ೨೦೧೦ 


೨೯೪೩ 


ಅದಿರು ಸಾಗಾಣಿಕೆಗೆ 

ರೂ . 1000 
ಗ್ರಾನೈಟ್ ಹಾಗೂ ಮರ ಸಾಗಾಣಿಕೆಗೆ 

ರೂ . 500 
ಮರಳು ಸಾಗಾಣಿಕೆಗೆ 

ರೂ . 200 
2010 -11ನೇ ಆಯವ್ಯಯದಲ್ಲಿ ಯಂತ್ರೋಪಕರಣಗಳನ್ನು ಹೊರತುಪಡಿಸಿ ಇತರೆ ಸಾಮಗ್ರಿಗಳನ್ನು ತುಂಬಿದ 16 ಟನ್‌ಗಳಿಗಿಂತಲೂ ಹೆಚ್ಚಿನ 
ಭಾರವಿರುವ ಪ್ರತಿಯೊಂದು ವಾಹನಕ್ಕೆ ಪ್ರತಿಬಾರಿಗೆ ರೂ . 500 ರಂತೆ ರಸ್ತೆ ಶುಲ್ಕ ವಿಧಿಸಲು ಪ್ರಸ್ತಾವಿಸಲಾಗಿದೆ. 

ಟೋಲ್ ಪ್ಲಾಜಾಗಳನ್ನು ನಿರ್ಮಿಸುವ ಮಾರ್ಗಗಳನ್ನು ಗುರುತಿಸಲು ಮೆ | E .L , Technologies Pvt. Ltd. ನೀಡಿರುವ ವರದಿ ಮತ್ತು 
ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ದಿನಾಂಕ 27 
10 - 2009ರ ಸಭೆಯಲ್ಲಿ ಮೈಸೂರು ಜಿಲ್ಲೆಯ ತಿ. ನರಸೀಪುರ, ತಲಕಾಡು, ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ಹಾಗೂ ಕೊಳ್ಳೇಗಾಲ 
ಪ್ರದೇಶದಲ್ಲಿ ಗುರುತಿಸಲಾದ 37 ರಸ್ತೆಗಳಲ್ಲಿ 26 ಟೋಲ್ ಪ್ಲಾಜಾಗಳನ್ನು ಹಾಗೂ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ, ಸಂಡೂರು ಹಾಗೂ ಹೊಸಪೇಟೆ 
ಪ್ರದೇಶದಲ್ಲಿ ಗುರುತಿಸಲಾಗಿರುವ 10 ಟೋಲ್ ಪ್ಲಾಜಾ ನಿರ್ಮಿಸಲು ತೀರ್ಮಾನಿಸಲಾಯಿತು. ಸ್ಥಳ ವಿವರಗಳು ಅನುಬಂಧದಲ್ಲಿರುತ್ತದೆ. 

- ಮೇಲ್ಕಂಡ ವಸ್ತುಗಳನ್ನು ಸಾಗಿಸುವ ವಾಹನಗಳಿಂದ ಟೋಲ್ ಶುಲ್ಕ ಸಂಗ್ರಹಿಸುವ ಹಕ್ಕನ್ನು ಟೆಂಡರ್ ಆಧಾರದ ಮೇಲೆ ಖಾಸಗಿ 
ಗುತ್ತಿಗೆದಾರರಿಗೆ ವಹಿಸುವುದು, ಗುತ್ತಿಗೆದಾರರ ಮೂಲಕ ವಸೂಲಿ ಮಾಡಲಾದ ಶುಲ್ಕದಲ್ಲಿ ಶೇ . 10ರಷ್ಟು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಿಗೆ 
ಉತ್ತೇಜನ ಅನುದಾನವಾಗಿ ನೀಡಲು ಪ್ರಸ್ತಾಪಿಸಲಾಗಿದೆ. 

ಮೇಲಿನ ಕಂಡಿಕೆಗಳ ಹಿನ್ನೆಲೆಯಲ್ಲಿ ಮೇಲೆ ಗುರುತಿಸಲಾದ ಸ್ಥಳಗಳಲ್ಲಿ ಟೋಲ್ ಪ್ಲಾಜ ನಿರ್ಮಿಸಲು ಮತ್ತು ಇತರೆ ವಿಷಯಗಳ ಬಗ್ಗೆ 
ಕೂಲಂಕಷವಾಗಿ ಪರಿಶೀಲಿಸಲಾಗಿದ್ದು, ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಲೋಣ 111 ಸಿಎನ್ ಹೆಚ್ 2009 , ಬೆಂಗಳೂರು, ದಿನಾಂಕ: 1- 7 -2010 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸರ್ಕಾರಿ ಆದೇಶ ಸಂಖ್ಯೆ ಲೋಇ 111 ಸಿಎನ್‌ಹೆಚ್ 2009 ದಿನಾಂಕ 15 - 10 - 2009ನ್ನು ಹಿಂದಕ್ಕೆ ಪಡೆದು 
2010 - 11ರ ಆಯವ್ಯಯದಲ್ಲಿ ಯಂತ್ರೋಪಕರಣಗಳನ್ನು ಹೊರತುಪಡಿಸಿ ಇತರೆ ಸಾಮಗ್ರಿಗಳನ್ನು ತುಂಬಿದ 16 ಟನ್‌ಗಳಿಗಿಂತಲೂ ಹೆಚ್ಚಿನ ಭಾರವಿರುವ 
ಪ್ರತಿಯೊಂದು ವಾಹನಕ್ಕೆ ಪ್ರತಿಬಾರಿಗೆ ರೂ . 500 ರಂತೆ ರಸ್ತೆ ಶುಲ್ಕ ವಿಧಿಸಲು ಆದೇಶಿಸಿದೆ. 

ಅನುಬಂಧದಲ್ಲಿರುವಂತೆ ಮೈಸೂರು ಜಿಲ್ಲೆಯ ತಿ. ನರಸೀಪುರ, ತಲಕಾಡು, ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ಹಾಗೂ 
ಕೊಳ್ಳೇಗಾಲ ಪ್ರದೇಶದಲ್ಲಿ ಗುರುತಿಸಲಾದ 37 ರಸ್ತೆಗಳಲ್ಲಿ 26 ಟೋಲ್ ಪ್ಲಾಜಾ ಹಾಗೂ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ , ಸಂಡೂರು ಹಾಗೂ ಹೊಸಪೇಟೆ 
ಪ್ರದೇಶದಲ್ಲಿ ಗುರುತಿಸಲಾಗಿರುವ 10 ರಸ್ತೆಗಳಲ್ಲಿ 10 ಟೋಲ್ ಪ್ಲಾಜಾ ನಿರ್ಮಿಸಲು ಹಾಗೂ ಟೋಲ್ ಶುಲ್ಕ ಸಂಗ್ರಹಿಸುವ ಹಕ್ಕನ್ನು ಟೆಂಡರ್‌ ಆಧಾರದ 
ಮೇಲೆ ಖಾಸಗಿ ಗುತ್ತಿಗೆದಾರರಿಗೆ ವಹಿಸಲು ಆದೇಶಿಸಲಾಗಿದೆ . 

ಗುತ್ತಿಗೆದಾರರು ಸರ್ಕಾರಕ್ಕೆ ನೀಡಿರುವ ಶುಲ್ಕದ ಮೊತ್ತವನ್ನು ಲೆಕ್ಕಶೀರ್ಷಿಕೆ 1054 - 00 -800 -0- 09 ಅಡಿ ಜಮಾ ಮಾಡಿ ರಸ್ತೆಗಳ 
ಅಭಿವೃದ್ಧಿಗಾಗಿ ಲೆಕ್ಕಶೀರ್ಷಿಕೆ 3054 - 80 - 797 - 0 - 04 ಮೂಲಕ ಕಾಯ್ದಿಟ್ಟ ನಿಧಿಗೆ (8229 - 00 - 200 - 0 - 20) ವರ್ಗಾಯಿಸಿ ರಸ್ತೆ ಅಭಿವೃದ್ಧಿ ವೆಚ್ಚ 
ಮಾಡಬಹುದೆಂದು ಆದೇಶಿಸಿದೆ. 

ಮೇಲ್ಕಂಡ ವಸ್ತುಗಳನ್ನು ಸಾಗಿಸುವ ವಾಹನಗಳಿಂದ ಗುತ್ತಿಗೆದಾರರ ಮೂಲಕ ವಸೂಲಿ ಮಾಡಲಾದ ಶುಲ್ಕದಲ್ಲಿ ಶೇ . 10ರಷ್ಟು ಸಂಬಂಧಪಟ್ಟ 
ಗ್ರಾಮ ಪಂಚಾಯತಿಗಳಿಗೆ ಉತ್ತೇಜಕ ಅನುದಾನವಾಗಿ ನೀಡಲು ಆದೇಶಿಸಿದೆ. 

ಟೋಲ್ ಪ್ಲಾಜಾಗಳನ್ನು ನಿರ್ಮಿಸುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 5054 - ORF ಅಡಿಯಲ್ಲಿ ಭರಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : PWD 414 FC - 1/2010 ದಿನಾಂಕ 29 - 6 - 2010ರ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

(ಎಸ್. ಆರ್. ರೇವಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಮತ್ತು 

ಒಳನಾಡು ಜಲಸಾರಿಗೆ ಇಲಾಖೆ ( ಸಂಪರ್ಕ ) 

ಅನುಬಂಧ 
ಟೋಲ್ ಪ್ಲಾಜಾ ನಿರ್ಮಿಸಲು ಉದ್ದೇಶಿಸಿರುವ ರಸ್ತೆ ಮತ್ತು ಸ್ಥಳದ ಹೆಸರು 
ಕ್ರಮ ರಸ್ತೆಯ ಹೆಸರು 

ಟೋಲ್ ಪ್ಲಾಜಾ 
ಸಂಖ್ಯೆ 

ನಿರ್ಮಿಸುವ ಸ್ಥಳ 
ಕೊರಟಗೆರೆ - ಬವಲಿ ರಸ್ತೆ ( ರಾಜ್ಯ ಹೆದ್ದಾರಿ - 33 ) 

ಬುಹತಹಳ್ಳಿ 
2 . ಮಳವಳ್ಳಿ - ಬಿ . ಜಿ. ಪುರ ( ಎಂ . ಡಿ . ಆರ್ ) 

ಸಿರಮೆಹಳ್ಳಿ 
ಎಸ್ ಆರ್‌ಪಿ -ಸೊಸಲೆ - ಶಿವನಸಮುದ್ರ ರಸ್ತೆ ( ಎಂ . ಡಿ. ಆರ್.) 

ಜವನಗಹಳ್ಳಿ 
ಮಳವಳ್ಳಿ - ಬೆಂಗಳೂರು ( ರಾಷ್ಟ್ರೀಯ ಹೆದ್ದಾರಿ - 209) 

ಕ್ಯಾತೆಗೌಡನದೊಡ್ಡಿ 
ಉತ್ತಂಬಳ್ಳಿ - ಯಳಂದೂರು 

ಮಾಂಬಳ್ಳಿ 
ಕೊಳ್ಳೇಗಾಲ- ಮಳವಳ್ಳಿ 

ಸತ್ತೇಗಾಲ 
7 . ಎಸ್‌ಆರ್‌ಪಿ - ಮಲೈ ಮಹದೇಶ್ವರ ಬೆಟ್ಟ - ರಾಜ್ಯ ಹೆದ್ದಾರಿ -79 

ಸೋಸಲೆ 


೨೯೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ- ೧ 


13 | 


24 


ಎಸ್‌ಆರ್‌ಪಿ - ಮಲೈ ಮಹದೇಶ್ವರ ಬೆಟ್ಟ - ರಾಜ್ಯ ಹೆದ್ದಾರಿ -79 

ಚಿನ್ನಾಯಕನಹಳ್ಳಿ 
ಸಿರಾ - ನಂಜನಗೂಡು ರಸ್ತೆ ( ರಾಜ್ಯ ಹೆದ್ದಾರಿ - 84) 

ಹೊಸೂರು 
ನಂಜನಗೂಡು- ಮೈಸೂರು 

ಚಿಕ್ಕಯ್ಯನ ಛತ್ರ 
ಮೈಸೂರು- ತಿ . ನರಸೀಪುರ 

ಮೇಗಲಪುರ 
ಗರ್ಣೇಶ್ವರಿ - ರಂಗಸಮುದ್ರ ರಸ್ತೆ ( ಎಂ . ಡಿ. ಆರ್.) 

ಮುತತಿ 
ಗರ್ಣೇಶ್ವರಿ - ರಂಗಸಮುದ್ರ ರಸ್ತೆ ( ಎಂ . ಡಿ. ಆರ್.) 

ರಂಗಸಮುದ್ರ 
ಗರ್ಣೇಶ್ವರಿ - ರಂಗಸಮುದ್ರ ರಸ್ತೆ ( ಎಂ . ಡಿ. ಆರ್.) 

ಬನೂರು 
ವರುಣ - ಹೊಸಕೋಟೆ ರಸ್ತೆ ( ರಾಜ್ಯ ಹೆದ್ದಾರಿ - 84ಎ) 

ದಂಡಿಕೆರೆ 
ಶ್ರೀರಂಗಪಟ್ಟಣ - ಮಲೈ ಮಹದೇಶ್ವರ ಬೆಟ್ಟ - ರಾಜ್ಯ ಹೆದ್ದಾರಿ- 79 

ನೆಲಸೋಗೆ 
ಶ್ರೀರಂಗಪಟ್ಟಣ - ಮಲೈ ಮಹದೇಶ್ವರ ಬೆಟ್ಟ - ರಾಜ್ಯ ಹೆದ್ದಾರಿ - 79 

ಹೊಸಹಂಪಾಪುರ 
ಚಾಮರಾಜನಗರ - ತಿ. ನರಸೀಪುರ 

ಬನಹಳ್ಳಿ 
ನಂಜನಗೂಡು- ಬಂಡೀಪುರ 

ಹೊಸಹಳ್ಳಿ 
ಯಳಂದೂರು- ಗುಂಡ್ಲುಪೇಟೆ ರಸ್ತೆ ( ರಾಜ್ಯ ಹೆದ್ದಾರಿ - 81) 

ಉದಿಗಾಲ 
| 21 | ಯಳಂದೂರು- ಗುಂಡ್ಲುಪೇಟೆ ರಸ್ತೆ ( ರಾಜ್ಯ ಹೆದ್ದಾರಿ - 81) 

ತೆರಕನಾಂಬಿ 
22 | ನಂಜನಗೂಡು- ಬಿಳಿಗಿರಿರಂಗನ ಬೆಟ್ಟ ( ರಾಜ್ಯ ಹೆದ್ದಾರಿ - 80) 

ಚಿನ್ನದ ಗುಡಿ ಹುಂಡಿ 
23 | ನಂಜನಗೂಡು- ಬಿಳಿಗಿರಿರಂಗನ ಬೆಟ್ಟ ( ರಾಜ್ಯ ಹೆದ್ದಾರಿ - 80) 

| ಚಾಮರಾಜನಗರ 
ಬಾಗಲಕೋಟೆ- ಬಿಳಿಗಿರಿರಂಗನ ಬೆಟ್ಟ (ರಾಜ್ಯ ಹೆದ್ದಾರಿ - 87) | 

ಮಡಹಳ್ಳಿ 
ರಾಷ್ಟ್ರೀಯ ಹೆದ್ದಾರಿ - 209 

ಅಂಕನಶೆಟ್ಟಿಪುರ 
ರಾಷ್ಟ್ರೀಯ ಹೆದ್ದಾರಿ - 212 

| ಬಸವಪುರ 
ಶ್ರೀರಂಗಪಟ್ಟಣ - ಜೇವರ್ಗಿ ರಸ್ತೆ ( ರಾಜ್ಯ ಹೆದ್ದಾರಿ - 19 ) 

ಕಿ . ಮೀ . 337 - 00 
| 28 | ಶ್ರೀರಂಗಪಟ್ಟಣ - ಜೇವರ್ಗಿ ರಸ್ತೆ ( ರಾಜ್ಯ ಹೆದ್ದಾರಿ - 19 ) . 

ಕಿ. ಮೀ . 324 - 00 
ಮೈಲಾರಿ -ತೋರಣಗಲ್ಲು ರಸ್ತೆ ( ರಾಜ್ಯ ಹೆದ್ದಾರಿ - 40) 

ಕಿ . ಮೀ . 129 - 00 
ರಾಷ್ಟ್ರೀಯ ಹೆದ್ದಾರಿ - 63 ರಿಂದ ಮೆಟ್ರಿಕಿ 

ಕಿ. ಮೀ , 5 - 00 . 
ಹಂಪಿ - ಹೆಚ್ . ಬಿ . ಹಳ್ಳಿ ರಸ್ತೆ ( ರಾಜ್ಯ ಹೆದ್ದಾರಿ -131) 

ಕಿ. ಮೀ . 64 - 00 
ಸಂಡೂರು- ಹೊಸಪೇಟೆ ರಸ್ತೆ ( ರಾಜ್ಯ ಹೆದ್ದಾರಿ - 49) | 

ಕಿ. ಮೀ . 26 - 20 
ಮೈಲಾರ -ತೋರಣಗಲ್ಲು ರಸ್ತೆ ( ರಾಜ್ಯ ಹೆದ್ದಾರಿ - 40) 

ಕಿ . ಮೀ . 110 - 00 
ಮೈಲಾರ -ತೋರಣಗಲ್ಲು ರಸ್ತೆ ( ರಾಜ್ಯ ಹೆದ್ದಾರಿ - 40) 

ಕಿ. ಮೀ . 151 - 00 
| ಕೊಡ್ಲಿಗಿ - ತುಂಬರಗುಡ್ಡಿ ರಸ್ತೆ 

ಕಿ. ಮೀ . 0 -50 
36 | ದೇವದುರ್ಗ -ಚೋರನೂರು ರಸ್ತೆ 

ಕಿ. ಮೀ . 8 - 00 
(ಎಸ್ . ಆರ್ . ರೇವಣ್ಣ) 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಮತ್ತು 

ಒಳನಾಡು ಜಲಸಾರಿಗೆ ಇಲಾಖೆ ( ಸಂಪರ್ಕ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಲೋಇ 111 ಸಿಎನ್‌ಹೆಚ್ 2009 , ಬೆಂಗಳೂರು, ದಿನಾಂಕ 29 - 7 - 2010 
ವಿಷಯ : ಮೈನಿಂಗ್ ಮತ್ತು ಇತರೆ ಲಾರಿಗಳಿಂದ ಟೋಲ್ ಫೀ ಸಂಗ್ರಹಿಸುವ ಬಗ್ಗೆ . 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ಲೋಇ 111 ಸಿಎನ್‌ಹೆಚ್ 2009 , ದಿನಾಂಕ 1 - 7 - 2009 


34 
35 


* * * 


ಸರ್ಕಾರದ ಆದೇಶ ಸಂಖ್ಯೆ : ಲೋ ಇ 111 ಸಿಎನ್‌ಹೆಚ್ 2009 , ದಿನಾಂಕ 1 - 7 - 2010ರ ಆದೇಶದ 2ನೇ ಪ್ಯಾರಾದ ಕೊನೆಯಲ್ಲಿ ಟೋಲ್ 
ಶುಲ್ಕ ಸಂಗ್ರಹಿಸುವ ಹಕ್ಕನ್ನು ಟೆಂಡರ್ ಆಧಾರದ ಮೇಲೆ ಖಾಸಗಿ ಗುತ್ತಿಗೆದಾರರಿಗೆ ವಹಿಸಲು ಆದೇಶಿಸಲಾಗಿದೆ ಎಂಬುದರ ಮುಂದೆ “ ಖಾಸಗಿ 
ಗುತ್ತಿಗೆದಾರರನ್ನು ನೇಮಕ ಮಾಡುವವರಿಗೆ ಇಲಾಖಾ ವತಿಯಿಂದಲೇ ಟೋಲ್ ಶುಲ್ಕ ಸಂಗ್ರಹಿಸುವ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಆದೇಶಿಸಿದೆ ” 
ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

( ಎಸ್ . ಆರ್. ರೇವಣ್ಣ ) 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2246 

ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆ ( ಸಂಪರ್ಕ) 


ಭಾಗ - ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೪೫ 


ಕಂದಾಯ ಸಚಿವಾಲಯ 
ವಿಷಯ : ಗ್ರಾಮ ಸ್ಥಳಾಂತರಕ್ಕಾಗಿ ಬಾಗಲಕೋಟೆ ಜಿಲ್ಲೆಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 

ಉಲ್ಲೇಖ : ಮಾನ್ಯ ಮುಖ್ಯಮಂತ್ರಿಗಳ ಟಿಪ್ಪಣಿ ಸಂಖ್ಯೆ : SCM .913 /10, ದಿನಾಂಕ 12 - 08 - 2010. 
ಪ್ರಸ್ತಾವನೆ : 

ಆಸರೆ ಯೋಜನೆ ಅಡಿಯಲ್ಲಿ ನೆರೆ ಪೀಡಿತವಾದ ಜಿಲ್ಲೆಗಳಾದ ಬಾಗಲಕೋಟೆ, ಬಿಜಾಪುರ, ಗದಗ್ ಜಿಲ್ಲೆಗಳಲ್ಲಿ ಮನೆ ಕಟ್ಟಿಸುವ ಕಾರ್ಯವನ್ನು 
ಮೆ | ಮೈಸೂರು ನಾಗರಿಕರ ವೇದಿಕೆ, ಜೆ.ಎಸ್.ಎಸ್. ಮಹಾ ವಿದ್ಯಾಪೀಠ, ಮೈಸೂರು ಇವರಿಗೆ ವಹಿಸಲಾಗಿದೆ. 

- ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ , ಮೈಸೂರು ಇವರು ದಿನಾಂಕ 15 - 6 - 2010ರಂದು ರೂ . 1.00 ಕೋಟಿಗಳನ್ನು ಹಾಗೂ ಅಕ್ಕ 
ಚಾರಿಟಬಲ್ ಫೌಂಡೇಷನ್ ಯು .ಎಸ್. ಎ. ಇವರು ರೂ . 25.00 ಲಕ್ಷಗಳನ್ನು ಕರ್ನಾಟಕ ಪ್ರಕೃತಿ ವಿಕೋಪ ಪರಿಹಾರ ನಿಧಿಗೆ ದೇಣಿಗೆ ನೀಡಿರುತ್ತಾರೆ. 
ಸದರಿ ಮೊತ್ತವನ್ನು ಮೈಸೂರು ನಾಗರೀಕ ವೇದಿಕೆ ವತಿಯಿಂದ ಆಸರೆ ಮನೆಗಳ ನಿರ್ಮಾಣಕ್ಕಾಗಿ ನೀಡಬೇಕೆಂದು ದಿನಾಂಕ 6 - 7 - 2010ರ ಪತ್ರದಲ್ಲಿ 
ಸದರಿ ಸಂಸ್ಥೆಯವರು ತಿಳಿಸಿರುತ್ತಾರೆ. 

ಕರ್ನಾಟಕ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ಇವರಿಗೆ ರೂ . 1. 25 ಕೋಟಿ 
ಹಣವನ್ನು ಬಿಡುಗಡೆ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲೇಖಿತ ಟಿಪ್ಪಣಿಯಲ್ಲಿ ಅನುಮೋದನೆ ನೀಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಕೆಳಕಂಡಂತೆ 
ಅದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಕಂಇ 79 ಟಿಎನ್ಆರ್ 2010 , ಬೆಂಗಳೂರು, ದಿನಾಂಕ: 13 - 8 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಬಾಗಲಕೋಟೆ, ಬಿಜಾಪುರ, ಗದಗ ಜಿಲ್ಲೆಗಳಲ್ಲಿ 
ಪ್ರವಾಹದಿಂದ ಪೀಡಿತವಾದ ಗ್ರಾಮಗಳನ್ನು ಸ್ಥಳಾಂತರಿಸಿ ನೆರೆಸಂತ್ರಸ್ಥರಿಗೆ ಮನೆಗಳನ್ನು ಕಟ್ಟಿಸಿಕೊಡಲು ಜಿಲ್ಲಾಧಿಕಾರಿಗಳು , ಬಾಗಲಕೋಟೆ ಜಿಲ್ಲೆ ಇವರಿಗೆ 
ರೂ . 1. 25 ಕೋಟಿ(ರೂಪಾಯಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಾತ್ರ) ಗಳನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

- ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ 8235 - 00 - lil - o - 02 Public Contributions to the Calamity Relief 
ಅಡಿಯಲ್ಲಿ ಭರಿಸುವುದು. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ 8235 - 00 -111 - 0 - 02 Public Contributions to the Calamity Relief 
ನಿಂದ ಜಿಲ್ಲಾ ಖಜಾನೆಯಲ್ಲಿರುವ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಜಿಲ್ಲೆ ಇವರ Miscellaneous Deposit Account Public Contributions to the 
Calamity Relief ಖಾತೆಗೆ ಟಿ. ಟಿ.ಆರ್. ಮೂಲಕ ವರ್ಗಾವಣೆ ಮಾಡಲು ಆದೇಶಿಸಿದೆ. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ ಇವರು ಪೇಯಿಸ್ ರಸೀದಿ ಬಿಲ್ಲು (ಸಿಟಿಎಸ್ - 8) 
ತಯಾರಿಸಿ ಮೇಲು ರುಜು ಮಾಡಿ. ಚಲನ್ ಲಗತ್ತಿಸಿ ಜಿಲ್ಲಾ ಖಜಾನೆಗೆ ಸಲ್ಲಿಸುವುದು, ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಖಜಾನಾಧಿಕಾರಿಗಳು ಈ 
ಮೊತ್ತವನ್ನು ಮೇಲೆ ತಿಳಿಸಿದಂತೆ ಲೆಕ್ಕ ಶೀರ್ಷಿಕೆ 8235 - 00 - 101 - 0 - 02 Public Contributions to the Calamity Relief ನಿಂದ ಟಿ. ಟಿ.ಆರ್. ಮೂಲಕ 
ಜಿಲ್ಲಾ ಖಜಾನೆಯಲ್ಲಿರುವ ಜಿಲ್ಲಾಧಿಕಾರಿಗಳ Miscellaneous Deposit Account Public Contributions to the Calamity Relief Fund ಖಾತೆಗೆ 
ವರ್ಗಾವಣೆ ಮಾಡತಕ್ಕದ್ದು . 

- ಈ ಅನುದಾನವನ್ನು ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಜಿಲ್ಲೆ ಇವರು ಪುನರ್ವಸತಿ ಕಾರ್ಯಕ್ಕಾಗಿ ( ಮನೆ ಕಟ್ಟಿಸಲು) ಅವಶ್ಯಕತೆಗನುಗುಣವಾಗಿ 
ನಾಗರೀಕ ವೇದಿಕೆ ಜೆ. ಎಸ್.ಎಸ್. ವಿದ್ಯಾಪೀಠ ಇವರು ಬಾಗಲಕೋಟೆ, ಬಿಜಾಪುರ, ಗದಗ ಜಿಲ್ಲೆಗಳಲ್ಲಿ ಪ್ರವಾಹದಿಂದ ಪೀಡಿತವಾದ 
ಸ್ಥಳಾಂತರಗೊಳ್ಳಲಿರುವ ಗ್ರಾಮಗಳಲ್ಲಿ ಮನೆಗಳನ್ನು ಕಟ್ಟಿಸಲು ಅವಶ್ಯಕತೆಗನುಗುಣವಾಗಿ ಉಪಯೋಗಿಸುವುದು. 

ಈ ಅನುದಾನವನ್ನು ಯಾವ ಉದ್ದೇಶಕ್ಕೆ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸುವುದು. 

ಮಾನ್ಯ ಮುಖ್ಯ ಮಂತ್ರಿಯವರ ಟಿಪ್ಪಣಿ ಸಂಖ್ಯೆ : SCM /913/10 ದಿನಾಂಕ 12- 8 - 2010ರಲ್ಲಿ ನೀಡಿರುವ ಅನುಮೋದನೆ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

( ಟಿ, ಗಂಗಾಧರ) 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ 
ಪಿ . ಆರ್. 2247 

( ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು -2 ) 
INFRASTRUCTURE DEVELOPMENT SECRETARIAT 
Sub : Release of funds towards cost sharing Railway projects - Kotturu -Harihar new broad gauge Railway line 

project. 
Read: 1 . G. O . No . IDD 1 NSW 2002 dated 22 -03 -02 . 
2 . G. 0 . No . IDD 47 NSW 2003 ( P) dated 26 -03 -04 . 

G. 0 . No . IDD 51 NSW 2004 dated 19- 07- 04. 

G . 0 . No . UDD 98 NSW 2003 dated 21 -10- 06 . 
5. G. 0 . No. IDD 98 NSW 2003 dated 20- 12- 06. 

G. ೦ . No . IDD 98 NSW 2003 dated 05- 09- 07. 
7. G. 0 . No. IDD 15 NSW 2008 dated 22- 10- 08. 

G . 0 . No. IDD 15 NSW 2008 dated 17 -12- 08. 

G . 0 . No. UDD 15 NSW 2008 dated 20 -01 - 09 . 
10 . G. 0 . No. IDD 15 NSW 2008 dated 04- 08- 09. 


೧ 


6 


0 


೨೯೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


ಭಾಗ- ೧ 


11 . G. 0 . No . IDD 15 NSW 2008 dated 20 -03 -10. 
12 . G. 0 . No . IDD 15 NSW 2008 dated 21 - 06 -10 . 

13. Letter No . W . 63/CN /BNC /MR/B /GL dated 28 -07 -2010 of Chief Engineer (Con ) SWR , Bangalore . 
Preamble : 

In the Government Orders referred to at Sl. No. (1) to (12) above Government of Karnataka has so far released an 
amount of Rs. 205 . 17 crore towards cost sharing for Kotturu -HariharNew Railway line project. 

2 . The Chief Engineer, South Western Railway, Bangalore in his letter read at Sl. No . (13 ) above , has stated there 
is cost escalation and that the earlier cost of Rs. 304 .65 crore is likely to increase to Rs. 326 .00 crores and the share ofGovernment 
of Karnataka will be Rs. 217 . 33 crores . Money deposited by Government of Karnataka so far is Rs . 205 . 17 crores. Hence , he has 
requested to deposit the balance 2/3 share of Government of Karnataka. i.e. Rs. 12. 16 crores immediately towards Kotturu -Harihar 
new Railway line project. 

3 . The proposal of Railways has been examined and it has been decided to release an amount of Rs. 12. 16 crore 
out of the Budget of Rs. 272 .50 crore provided under the Head of Account “ 5465 -01- 190 -3-05 (Plan ) 211 investment towards cost 
sharing for new Railway line projects during 2010 -2011. Hence this order. 

GOVERNMENT ORDER NO . IDD 15 NSW 2008, BANGALORE DATED 21-08 - 2010 
After careful examination of the request of Railways , Government are pleased to release an amount of Rs. 12. 16 crore 
( Rupees Twelve Crore Sixteen Lakhs only) towards Kotturu -Harihar new Railway line being the part of the balance 2/ 3rd share of 
Government of Karnataka and the above expenditure shall be met under the Head of Account " 5465 -01- 190 - 3 -05 (Plan ) 211 
investment" out of the budget provision Rs. 272 .50 crore towards cost sharing for new railway projects during 2010 - 11. 

2 . The Chief Executive Officer , K -RIDE is authorized to draw the amount on a payee s receipt duly countersigned 
by the Under Secretary to Government, Infrastructure Development Department and K -RIDE shall in turn deposit the same with the 
Financial Advisor and Chief Accounts Officer (Construction ), South Western Railway, Bangalore . 

This order is issued with the concurrence of Finance Department vide U .O . Note . No. FD 1369 Exp -1 /2010 
dated 11- 08 -2010 . 

By Order and in the name of the Governor of Karnataka 

C . A. BABURAVINDRANATH PATEL 
P . R . No . 2258 

Under Secretary to Government, 
Infrastructure Development Department 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸಾದಿಲ್ವಾರು ವೆಚ್ಚದಲ್ಲಿ ವೇತನ ಪಡೆಯುತ್ತಿರುವ ಪೂರ್ಣಕಾಲಿಕ ನೌಕರರ ನಿವೃತ್ತಿ ವಯಸ್ಸನ್ನು 

60 ವರ್ಷಗಳಿಗೆ ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ : 1. ದಿನಾಂಕ 31 - 07 - 1985ರ ಅಧಿಕೃತ ಜ್ಞಾಪನ ಸಂಖ್ಯೆ : ಡಿಪಿಎಆರ್ 18 ಎಸ್‌ಡಿಇ 85 . 

2 . ಆದೇಶ ಸಂಖ್ಯೆ : ಸಿಆಸುಇ 44 ಸೇನಿಸಿ 2008, ದಿನಾಂಕ : 28 - 07 - 2008. 
ಪ್ರಸ್ತಾವನೆ: 

ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ದಿನಾಂಕ 18 - 07 - 2008 ರಿಂದ ಜಾರಿಗೆ ಬರುವಂತೆ 58 ರಿಂದ 60 ವರ್ಷಗಳಿಗೆ ಮೇಲೆ ( 2 )ರಲ್ಲಿ 
ಓದಲಾದ ದಿನಾಂಕ 28 - 07 -2008ರ ಆದೇಶದಲ್ಲಿ ಹೆಚ್ಚಿಸಲಾಗಿದೆ ಈ ಹಿಂದೆ 1984ರಲ್ಲಿ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು 55 ರಿಂದ 58 
ವರ್ಷಗಳಿಗೆ ಹೆಚ್ಚಿಸಲಾಗಿದ್ದ ಸಂದರ್ಭದಲ್ಲಿ ಉಲ್ಲೇಖ (1) ರಲ್ಲಿ ಓದಲಾದ ದಿನಾಂಕ 31 - 07 - 1985ರ ಅಧಿಕೃತ ಜ್ಞಾಪನದಲ್ಲಿ ಸಾದಿಲ್ವಾರು ವೆಚ್ಚದಿಂದ 
ವೇತನ ಪಡೆಯುತ್ತಿರುವ ಪೂರ್ಣಕಾಲಿಕ ನೌಕರರ ನಿವೃತ್ತಿಯ ವಯಸ್ಸನ್ನು 55 ರಿಂದ 58 ವರ್ಷಕ್ಕೆ ಹೆಚ್ಚಿಸಲಾಗಿತ್ತು. 

ಸರ್ಕಾರಿ ನೌಕರರ ನಿವೃತ್ತಿಯ ವಯಸ್ಸನ್ನು ಮೇಲೆ ತಿಳಿಸಿರುವಂತೆ 58 ರಿಂದ 60 ವರ್ಷಗಳಿಗೆ ಹೆಚ್ಚಿಸಿರುವ ಸನ್ನಿವೇಶದಲ್ಲಿ ಸಾದಿಲ್ವಾರು 
ವೆಚ್ಚದಲ್ಲಿ ವೇತನ ಪಡೆಯುತ್ತಿರುವ ಪೂರ್ಣಕಾಲಿಕ ನೌಕರರ ನಿವೃತ್ತಿ ವಯಸ್ಸನ್ನು 58 ವರ್ಷದಿಂದ 60 ವರ್ಷದವರೆಗೆ ಹೆಚ್ಚಿಸಲು ಪರಿಶೀಲಿಸಿ 
ಕೆಳಕಂಡಂತೆ ಆದೇಶಿಸಲಾಗಿದೆ. 

ಆದೇಶ ಸಂಖ್ಯೆ ಸಿಆಸುಇ 4 ಸೇನಿಸಿ 2014, ಬೆಂಗಳೂರು, ದಿನಾಂಕ: 11 .08. 2010 

ವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಾದಿಲ್ವಾರು ವೆಚ್ಚದಿಂದ ವೇತನ ಪಡೆದು 
ಕಾರ್ಯನಿರ್ವಹಿಸುತ್ತಿರುವ ಪೂರ್ಣಕಾಲಿಕ ನೌಕರರ ನಿವೃತ್ತಿ ವಯಸ್ಸನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 58 ರಿಂದ 60 ವರ್ಷಕ್ಕೆ ಹೆಚ್ಚಿಸಲಾಗಿದೆ. 
2. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 257 ಸೇ - 3 /10 ದಿನಾಂಕ : 02 - 03 - 2010ರಲ್ಲಿ ನೀಡಿದ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಪಿ . ಮಾರ್ಕಂಡೇಯ 
ಪಿ . ಆರ್ . ನಂ . 2259 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವಾ ನಿಯಮಗಳು - 2) 


ಭಾಗ - ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೪೭ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಕಲಂ - 71ರನ್ವಯ 

ಘೋಷಿಸಿರುವ “ಮೀಸಲು ಅರಣ್ಯ ” ಜಮೀನುಗಳ ಮೋಜಣಿ ತಂಡದ ಕಾಲಾವಧಿಯನ್ನು 

ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ : 1. ಆದೇಶ ಸಂಖ್ಯೆ ಅಪಜೀ 74 ಎಫ್ ಎಎಫ್ 2007 , ದಿನಾಂಕ : 01 - 02 - 2007 . 

2. ಸರ್ಕಾರಿ ಪತ್ರ ಸಂಖ್ಯೆ ಅಪಜೀ 57 ಎಫ್ ಎಎಫ್ 2008 , ದಿನಾಂಕ : 14 - 11 -2008 . 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿರವರ ಪತ್ರ ಸಂಖ್ಯೆ : ಪ್ರಮುಅಸಂ/ 

ಮುಅಸಂ /ಕಾಯೋ / 05 / ಸಿಆರ್ - 5 / 2005 - 06, ದಿನಾಂಕ : 14 - 07 - 2009 . 
ಪ್ರಸ್ತಾವನೆ: 

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ - 1964 ಕಲಂ - 71ರನ್ವಯ “ಮೀಸಲು ಅರಣ್ಯ ” ಎಂದು ಘೋಷಿಸಿರುವ 
136619 .30 ಎಕರೆ ಸರ್ಕಾರಿ ಜಮೀನುಗಳನ್ನು ಸರ್ವೆ ಮಾಡಿ ಹದ್ದುಬಸ್ತು ಗುರುತಿಸಲು ಜಂಟಿ ಮೋಜಣಿ ತಂಡವನ್ನು ರಚಿಸಿ, ದಿನಾಂಕ : 
30 - 12 -2007 ರೊಳಗಾಗಿ ಮೇಲ್ಕಂಡ ಜಮೀನುಗಳ ಸರ್ವೆ ಮತ್ತು ಹದ್ದುಬಸ್ತು ಗುರುತಿಸುವ ಕೆಲಸವನ್ನು ಪೂರ್ಣಗೊಳಿಸಲು ಮೇಲೆ ಕ್ರಮ ಸಂಖ್ಯೆ 
(1)ರಲ್ಲಿ ಓದಲಾದ ದಿನಾಂಕ : 01 - 07 - 2007ರ ಆದೇಶದಲ್ಲಿ ಸೂಚಿಸಲಾಗಿತ್ತು. 

ಸರ್ವೆ ಮತ್ತು ಹದ್ದುಬಸ್ತು ಗುರುತಿಸಲು ವಲಯ ಅರಣ್ಯಾಧಿಕಾರಿಗಳು , ಅರಣ್ಯ ಮೋಜಣಿದಾರರು, ನಕ್ಷೆದಾರರ ಸುಮಾರು 21 ಹುದ್ದೆಗಳು 
ಖಾಲಿ ಇದ್ದ ಕಾರಣ ಮೋಜಣಿ ಕಾರ್ಯವನ್ನು ನಿಗದಿತ ಕಾಲಾವಧಿಯಲ್ಲಿ ಗುರುತಿಸಿ ಪೂರ್ಣಗೊಳಿಸಲು ಸಾಧ್ಯವಾಗದ ಕಾರಣ, ಪ್ರಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿರವರ ಕೋರಿಕೆಯಂತೆ ಜಂಟಿ ಮೋಜಣಿ ತಂಡದ ಕಾಲಾವಧಿಯನ್ನು ದಿನಾಂಕ : 31- 05 -2009 ರವರೆಗೆ ಮೇಲೆ ಕ್ರಮ 
ಸಂಖ್ಯೆ ( 2) ರಲ್ಲಿ ಓದಲಾದ ದಿನಾಂಕ : 14 -11 - 2008ರ ಪತ್ರದಲ್ಲಿ ವಿಸ್ತರಿಸಲಾಗಿತ್ತು . 
ಮಳೆಗಾಲ ಪ್ರಾರಂಭವಾದ ಕಾರಣ ಸರ್ವೆ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದ್ದು, ನಿಗಧಿತ ಸಿಬ್ಬಂದಿ ವರ್ಗದ ಅಲಭ್ಯತೆಯಿಂದಾಗಿ ಸರ್ವೆ 
ಕಾಮಗಾರಿಯನ್ನು ನಿರ್ವಹಿಸಲು ಸಾಧ್ಯವಾಗದ ಕಾರಣ ಮೇಲ್ಕಂಡ ಕೆಲಸವನ್ನು ಪೂರ್ಣಗೊಳಿಸಲು ದಿನಾಂಕ : 31 - 05 - 2010ರವರೆಗೆ 
ಕಾಲಾವಕಾಶವನ್ನು ವಿಸ್ತರಿಸಲು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರು ಮೇಲೆ ಕ್ರಮಾಂಕ (3)ರಲ್ಲಿ ಓದಲಾದ ದಿನಾಂಕ : 14- 07 - 2009ರ 
ಪತ್ರದಲ್ಲಿ ಕೋರಿರುತ್ತಾರೆ. 

ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೀಸಲು ಅರಣ್ಯದ ಜಮೀನುಗಳ ಮೋಜಣಿ 
ಮತ್ತು ಹದ್ದಬಸ್ತು ಕಾರ್ಯಕ್ಕಾಗಿ ರಚಿಸಲಾಗಿರುವ ಜಂಟಿ ಮೋಜಣಿ ತಂಡದ ಅವಧಿಯನ್ನು ವಿಸ್ತರಿಸಲು ನಿರ್ಧರಿಸಿ ಈ ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಅಪಜೀ 116 ಎಫ್ ಎಎಫ್ 2009 , ಬೆಂಗಳೂರು, ದಿನಾಂಕ: 08.01 .2010 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ - 71ರನ್ವಯ ಘೋಷಿಸಿರುವ “ ಮೀಸಲು ಅರಣ್ಯ ಜಮೀನುಗಳ ಸರ್ವೆ 
ಮಾಡಿ ಹದ್ದುಬಸ್ತು ಗುರುತಿಸುವ ಕಾರ್ಯಕ್ಕೆ ರಚಿಸಿರುವ ಜಂಟಿ ಮೋಜಣಿ ತಂಡದ ಅವಧಿಯನ್ನು ಮೇ 2010ರವರೆಗೆ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋಪಾಲ್ 
ಪಿ. ಆರ್ . ನಂ . 2260 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 

ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಎಂ .ಎನ್. ಮಂಜುನಾಥ್, ತಹಶೀಲ್ದಾರ್‌, ಗ್ರೇಡ್- 2, ಪ್ರಸ್ತುತ ತಹಶೀಲ್ದಾರ್‌, ಪಾವಗಡ 

ತಾಲ್ಲೂಕು, ತುಮಕೂರು ಜಿಲ್ಲೆ ಇವರ ಹಿಂದಿನ ಸೇವೆಯನ್ನು ಪರಿಗಣಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 110 ಎಎಸ್‌ಡಿ 2006 , ದಿನಾಂಕ : 22 - 06 - 2006, 

2. ಶ್ರೀ ಎಂ .ಎನ್. ಮಂಜುನಾಥ್, ತಹಶೀಲ್ದಾರ್ ಇವರ ಮನವಿ ದಿನಾಂಕ : 03 - 07 - 2006 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ . (1), ದಿನಾಂಕ : 22 - 06 - 2006ರ ಅಧಿಸೂಚನೆಯಲ್ಲಿ, ಶ್ರೀ ಎಂ . ಎನ್ . ಮಂಜುನಾಥ್, ಇವರು ಕಂದಾಯ 
ಇಲಾಖೆಯ ತಹಶೀಲ್ದಾರ್‌ ಗುಂಪು- ಬಿ ಹುದ್ದೆಗೆ ನೇಮಕಾತಿಗೊಂಡಿರುತ್ತಾರೆ. ಸದರಿಯವರು ಈ ಹುದ್ದೆಗೆ, ಸೇರುವ ಪೂರ್ವದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 
ಸಹ ಶಿಕ್ಷಕರಾಗಿ ದಿನಾಂಕ : 29 - 01 - 2004 ರಿಂದ 03 - 07 - 2006ರವರೆಗೆ ಸಲ್ಲಿಸಿದ ಸೇವೆಯನ್ನು ಪಿಂಚಣಿ ಮಂಜೂರಾತಿಗೆ ಪರಿಗಣಿಸಲು ಕೋರಿ 
ಮೇಲೆ ಓದಲಾದ ಕ್ರ. ಸಂ . ( 2) ರಲ್ಲಿ ಶ್ರೀಯುತರು ಕಂದಾಯ ಇಲಾಖೆಯಲ್ಲಿ ಸೇವೆ ಪ್ರಾರಂಭಿಸುವ ಪೂರ್ವದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಸಹಶಿಕ್ಷಕರಾಗಿ, ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೋಲಾರ ಇವರ ಪತ್ರದ ಸಂ . ಸಿಪ್ರೌಶಿಸೇ / 01 /03 - 04, ದಿನಾಂಕ : 28 - 01 - 2004 
ರಂತೆ ಪ್ರೌಢಶಾಲಾ ಸಹ ಶಿಕ್ಷಕರಾಗಿ ನೇಮಕಗೊಂಡು, ಸರ್ಕಾರಿ ನೂತನ ಪ್ರೌಢಶಾಲೆ, ಸೋಮೇಶ್ವರ ಪಾಳ್ಯ, ಮುಳಬಾಗಿಲು ಇಲ್ಲಿಗೆ ನೇಮಕವಾಗಿದ್ದು, 
ದಿನಾಂಕ : 29 - 01 - 2004ರ ಪೂರ್ವಾಹ್ನ ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆಂದು ತಿಳಿಸಿರುತ್ತಾರೆ. ತದನಂತರ ದಿನಾಂಕ : 03 - 07 - 2006 ರಂದು 
ಸಾರ್ವಜನಿಕ ಶಿಕ್ಷಣ ಇಲಾಖೆ , ಕೋಲಾರ ಇವರ ಬಿಡುಗಡೆ ಜ್ಞಾಪನಾ ಸಂ . ಸಿ - 1777 ಪ್ರೌ .ಸ.ಶಿ.ಶ್ರೀ . ಬಿ. ಹು . 01/06 - 07, ದಿನಾಂಕ : 29 - 06 - 2006 
ರನ್ವಯ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಹೊಂದಿರುವುದಾಗಿ ಆದ್ದರಿಂದ ಶಿಕ್ಷಣ ಇಲಾಖೆಯಲ್ಲಿ ದಿನಾಂಕ : 29 - 01 -2004 ರಿಂದ 03 - 07 - 2006 
ರವರೆಗಿನ ಸೇವಾ ಅವಧಿಯನ್ನು ಪೂರೈಸಿದ್ದು , ಇವರ ಹಿಂದಿನ ಸೇವೆಯನ್ನು ಪರಿಗಣಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುತ್ತಾರೆ. 


* 


೨೯೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ- ೧ 


di 


ಶ್ರೀ ಎಂ .ಎನ್ . ಮಂಜುನಾಥ್ , ತಹಶೀಲ್ದಾರ್ ಇವರ ಮನವಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀಯುತರ ಮೂಲ ಸೇವೆ 
ಪುಸ್ತಕದಲ್ಲಿ ದಾಖಲಿಸಿರುವಂತೆ ಶ್ರೀ ಎಂ .ಎನ್. ಮಂಜುನಾಥ್, ತಹಶೀಲ್ದಾರ್‌, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರು ಈ ಹಿಂದೆ ಶಿಕ್ಷಣ 
ಇಲಾಖೆಯಲ್ಲಿ, ಸಹ ಶಿಕ್ಷಕರಾಗಿ ಸಲ್ಲಿಸಿದ್ದ ಸೇವೆ ದಿನಾಂಕ : 29 - 01 - 2004 ರಿಂದ 03 - 07 - 2006 ರವರೆಗಿನ ಸೇವಾ ಅವಧಿಯನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿ ನಿಯಮ 224( ಎ) ರೀತ್ಯ ಪ್ರಸ್ತುತ ತಹಶೀಲ್ದಾರ್ ಹುದ್ದೆಯ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು 
ಪರಿಗಣಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 68 ಎಎಸ್‌ಡಿ 2007 , ಬೆಂಗಳೂರು, ದಿನಾಂಕ : 16 - 08 - 2010 
ಮೇಲೆ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಶ್ರೀ ಎಂ .ಎನ್. ಮಂಜುನಾಥ್, ತಹಶೀಲ್ದಾರ್, ಪಾವಗಡ ತಾಲ್ಲೂಕು, 
ತುಮಕೂರು ಜಿಲ್ಲೆ ಇವರು ಕಂದಾಯ ಇಲಾಖೆಯ ಸೇವೆಗೆ ಸೇರುವ ಪೂರ್ವದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸಹ ಶಿಕ್ಷಕರಾಗಿ ದಿನಾಂಕ : 29 - 01 -2004 
ರಿಂದ 03 - 07 -2006 ರವರೆಗಿನ ಸಲ್ಲಿಸಲಾಗಿರುವ ಸೇವೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 224( ಎ) ರೀತ್ಯ ಅವರ ಪ್ರಸ್ತುತ 
ತಹಶೀಲ್ದಾರ್ ಹುದ್ದೆಯ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ (ವೆಚ್ಚ 7) ರವರ ಟಿಪ್ಪಣಿ ಸಂಖ್ಯೆ : ಆಇ 291 ವೆಚ್ಚ - 7/2008, ದಿನಾಂಕ : 15 - 05 -2008ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . ನಂ . 2261 

- ಎಸ್. ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ (ಸೇವೆಗಳು - 3) 

ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಹೆಚ್ . ಕೃಷ್ಣಪ್ಪ, ನಿವೃತ್ತ ತಹಶೀಲ್ದಾರ್‌ ಇವರಿಗೆ ಸ್ಥಗಿತ ವೇತನ ಬಡ್ತಿಗಳನ್ನು 

ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : 1. ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಇವರ ಪತ್ರ ಸಂ : ಎಸಿಟಿ (1) ಸಿಆರ್ 

124/ 09 - 10 ದಿನಾಂಕ : 31 - 05 - 2010. 
2 . ಮಹಾಲೇಖಪಾಲರು, ಬೆಂಗಳೂರು ಇವರ ಪತ್ರ ಸಂ : GEO1/ 09 - 10 

R3/VOL 3301/916 ದಿನಾಂಕ : 11 - 11 - 2009. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ . (1), ದಿನಾಂಕ : 31- 05 -2010ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಇವರು ಹೆಚ್. ಕೃಷ್ಣಪ್ಪ ನಿವೃತ್ತ 
ತಹಶೀಲ್ದಾರ್ ಇವರಿಗೆ ದಿನಾಂಕ : 01 - 04 - 2005 ರಿಂದ ಜಾರಿಗೆ ಬರುವಂತೆ ಒಟ್ಟು 3 ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡುವಂತೆ 
ಕೋರಿರುತ್ತಾರೆ. ಈ ಬಗ್ಗೆ ಮಹಾಲೇಖಪಾಲರು ಮೇಲೆ ಓದಲಾದ ಕ್ರ. ಸಂ . ( 2) ರ ದಿನಾಂಕ : 11 - 11-2009ರ ಪತ್ರದಲ್ಲಿ ಶ್ರೀ ಹೆಚ್. ಕೃಷ್ಣಪ್ಪ ರವರು 
ವೇತನ ಶ್ರೇಣಿ ರೂ . 6,000 - 11 ,200 ರಲ್ಲಿ ದಿನಾಂಕ : 01 - 04 - 2004 ರಂದು ಗರಿಷ್ಠ ವೇತನ ಮಿತಿ ತಲುಪಿರುತ್ತಾರೆಂದು, ಸದರಿಯವರು ದಿನಾಂಕ : 
01- 04 -2005 ರಿಂದ ಮೊದಲನೇ ಸ್ಥಗಿತ ವೇತನ ಬಡ್ತಿಗೆ, ದಿನಾಂಕ : 01 -04 - 2006 ರಿಂದ ಎರಡನೇ ಸ್ಥಗಿತ ವೇತನ ಬಡ್ತಿಗೆ, ದಿನಾಂಕ : 
01 - 04 - 2007 ರಿಂದ ಮೂರನೇ ಸ್ಥಗಿತ ಬಡ್ತಿಗೆ ಅರ್ಹರಿರುವುದಾಗಿ ವರದಿ ಮಾಡಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 465 ಎಎಸ್‌ಡಿ 2014 , ಬೆಂಗಳೂರು, ದಿನಾಂಕ : 16 - 08 -2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಶ್ರೀ ಹೆಚ್. ಕೃಷ್ಣಪ್ಪ , ನಿವೃತ್ತ ತಹಶೀಲ್ದಾರ್‌ ಇವರಿಗೆ ದಿನಾಂಕ : 01-04 
2005 ರಿಂದ ಜಾರಿಗೆ ಬರುವಂತೆ ಈ ಕೆಳಕಂಡಂತೆ ಒಟ್ಟು 3 ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡಿ ಆದೇಶಿಸಿದೆ. 


1. 


ದಿನಾಂಕ : 01 - 04 - 2005 ರಿಂದ ಮೊದಲನೇ 


- 


2 . 


ದಿನಾಂಕ : 01 - 04 - 2006 ರಿಂದ ಎರಡನೇ 


3, 


ದಿನಾಂಕ : 01 - 04 - 2007 ರಿಂದ ಮೂರನೇ 


ಸ್ಥಗಿತ ವೇತನ ಬಡ್ತಿ - 

( ವೇತನ ಶ್ರೇಣಿ - ರೂ . 6000 - 11,200) 
ಸ್ಥಗಿತ ವೇತನ ಬಡ್ತಿ - 

( ವೇತನ ಶ್ರೇಣಿ - ರೂ . 11,400- 21,600) 
ಸ್ಥಗಿತ ವೇತನ ಬಡ್ತಿ - 

(ವೇತನ ಶ್ರೇಣಿ - ರೂ . 11,400 - 21,600) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್. ಬಿ . ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು - 3) 


ಪಿ.ಆರ್. ನಂ . 2262 


ಭಾಗ - ೧ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ , ನವೆಂಬರ್ ೧೮, ೨೦೧೦ 


೨೯೪೯ 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಧಾರವಾಡ ಜಿಲ್ಲೆಯ ಕೋಳಿವಾಡದಲ್ಲಿ ಕುಮಾರವ್ಯಾಸ ರವರ ಹೆಸರಿನಲ್ಲಿ ಸ್ಮಾರಕ 

ನಿರ್ಮಾಣ ಮಾಡುವ ಕುರಿತು . 
ಓದಲಾಗಿದೆ : ಜಿಲ್ಲಾಧಿಕಾರಿಗಳು , ಧಾರವಾಡ ಜಿಲ್ಲೆ ಇವರ ಪತ್ರ ಸಂಖ್ಯೆ : 

ಸನಿಧಾ/ ಕಸಂಇ/ ಸಾಬ /282 /2010 - 11 , ದಿನಾಂಕ : 19 - 06 - 2010 . 
ಪ್ರಸ್ತಾವನೆ : 

2010 - 11ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಕುಮಾರವ್ಯಾಸನ ಜನ್ಮ ಸ್ಥಳವಾದ ಕೋಳಿವಾಡದಲ್ಲಿ ಸ್ಮಾರಕವನ್ನು ನಿರ್ಮಿಸಲು ರೂ . 1.00 
ಕೋಟಿಗಳನ್ನು ನೀಡುವುದಾಗಿ ಮಾನ್ಯ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿರುತ್ತಾರೆ. 

ಮೇಲೆ ಓದಲಾದ ಪತ್ರದಲ್ಲಿ ಧಾರವಾಡ ಜಿಲ್ಲೆಯ , ಹುಬ್ಬಳ್ಳಿ , ತಾಲ್ಲೂಕಿನ ಕೋಳಿವಾಡದಲ್ಲಿ ಜನಿಸಿದ ಕುಮಾರವ್ಯಾಸನ ಸ್ಮಾರಕ ನಿರ್ಮಾಣಕ್ಕೆ 
ರೂ . 1. 00 ಕೋಟಿ ಮೊತ್ತದ ಅಂದಾಜು ಪಟ್ಟಿ ಮತ್ತು ನೀಲಿ ನಕ್ಷೆ ಸಲ್ಲಿಸಿರುವ ಪ್ರಸ್ತಾವನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ, ರೂ . 1.00 ಕೋಟಿ 
ಅನುದಾನ ಬಿಡುಗಡೆ ಮಾಡುವಂತೆ ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ ರವರು ಕೋರಿರುತ್ತಾರೆ. 

- ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ರೂ . 1.00 ಕೋಟಿ ಮೊತ್ತದ ಅಂದಾಜು ಪಟ್ಟಿ ಮತ್ತು ನೀಲಿ ನಕ್ಷೆಯನ್ನು 
ಆರ್ಥಿಕ ಇಲಾಖೆ ಹಾಗೂ ಯೋಜನಾ ಇಲಾಖೆಗೆ ಕಳುಹಿಸಿ, ಪ್ರಸ್ತಾವನೆಗೆ ಅನುದಾನ ಬಿಡುಗಡೆ ಕುರಿತು ಅನುಮೋದನೆ ಪಡೆಯಲಾಯಿತು. ಸದರಿ 
ಯೋಜನೆಯನ್ನು ಕಾರ್ಯಾನುಷ್ಠಾನಗೊಳಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 36 ಸ್ಥಾಪನಿ 2014 , ಬೆಂಗಳೂರು, ದಿನಾಂಕ : 24 - 08 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಧಾರವಾಡ ಜಿಲ್ಲೆಯ ಕೋಳಿವಾಡದಲ್ಲಿ ಕುಮಾರವ್ಯಾಸ ರವರ ಹೆಸರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಲು 
ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ರೂ . 1.00 ಕೋಟಿಗಳನ್ನು ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ, ಧಾರವಾಡ ಇವರಿಗೆ ಬಿಡುಗಡೆ ಮಾಡಲು 
ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
ಷರತ್ತುಗಳು : 
1. ಕಾಮಗಾರಿಯನ್ನು ಟೆಂಡರ್ ಕರೆದು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ ನಿಯಮಗಳು 

2000 ರಂತೆ ಕ್ರಮ ಕೈಗೊಳ್ಳತಕ್ಕದ್ದು. 
ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸಮಯ ನಿಗಧಿ ಪಡಿಸಿಕೊಂಡು ಆ ಸಮಯದೊಳಗೆ ಪೂರ್ಣಗೊಳಿಸುವುದು , ಕಾಮಗಾರಿಯ 
ಪ್ರಗತಿ ಆಧರಿಸಿ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡುವುದು . 
ಕಾಮಗಾರಿಯನ್ನು ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲೆ ಇವರ ಮೇಲುಸ್ತುವಾರಿಯಲ್ಲಿ ಕೈಗೊಳ್ಳುವುದು. 
ಕಾಮಗಾರಿಯ ಅಂದಾಜು ಪಟ್ಟಿಯನ್ನು ರೂ . 1.00 ಕೋಟಿಗಳಿಗೆ ನಿಗಧಿಪಡಿಸಿಕೊಳ್ಳುವುದು . 
ಕಾಮಗಾರಿಗೆ ಅನುದಾನ ಉಪಯೋಗಿಸಿದ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸುವುದು. 
ಈ ಅನುದಾನವನ್ನು 2010 - 11ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2205- 00 -102 - 4 - 31- 059 ( ಯೋಜನೆ) ಇದರಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ದಿನಾಂಕ : 26 - 07 - 2010ರ ಟಿಪ್ಪಣಿ ಸಂಖ್ಯೆ : ಆಇ 513 ವೆಚ್ಚ -7 2010 ರಲ್ಲಿ ಆರ್ಥಿಕ ಇಲಾಖೆಯ ಸಹಮತಿ ಹಾಗೂ 
ದಿನಾಂಕ : 22 - 07 - 2010 ರ ಟಿಪ್ಪಣಿ ಸಂಖ್ಯೆ : ಯೋಇ 83 ಜಶ 2010ರಲ್ಲಿ ಯೋಜನಾ ಇಲಾಖೆಯ ಸಹಮತಿಯನ್ನು ಪಡೆದು ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . ನಂ . 2263 

ಎಂ .ಕೆ. ಭಗ್ನರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ) 

ವಸತಿ ಸಚಿವಾಲಯ 
ವಿಷಯ : ಹುಬ್ಬಳ್ಳಿಯ ಜೈ ಹನುಮಾನ್ ನಗರದ ಗುಡಿಸಲುವಾಸಿಗಳಿಗೆ ವಾಜಪೇಯಿ ನಗರ ವಸತಿ 

ಯೋಜನೆಯಡಿ ಮನೆಗಳನ್ನು ನಿರ್ಮಿಸುವ ಬಗ್ಗೆ . 
ಓದಲಾಗಿದೆ : 1. ಧಾರವಾಡ ಜಿಲ್ಲಾಧಿಕಾರಿಯವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ : UD 

CELL/ Ashraya/CR/2010 - 11 , ದಿನಾಂಕ : 08 - 07 - 2010. 
2. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ಇವರ ಪತ್ರ ಸಂ . 

ಎಂಡಿಆರ್‌ಜಿಆರ್‌ಹೆಚ್ಸಿಎಲ್ 01 ವಿಹೆಚ್ಎಸ್ 06 2010, ದಿನಾಂಕ : 11 - 08 - 2010 . 
3 . ಸರ್ಕಾರದ ಆದೇಶ ಸಂ . ವಇ 06 ಹೆಚ್ಎಹೆಚ್ , ದಿನಾಂಕ : 13 - 04 - 2010. 

ದಿನಾಂಕ : 06 - 07 - 2010 ರಂದು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ 
ರಾಜ್ ಸಚಿವರ ಅಧ್ಯಕತೆಯಲ್ಲಿ ವಿವಿಧ ವಸತಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಕುರಿತು 
ನಡೆದ ವಿಡಿಯೋ ಕಾನ್ನರೆನ್ಸ್ ಸಭೆಯ ನಡವಳಿಗಳು . 


೨೯೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 


ಭಾಗ - ೧ 


ಪ್ರಸ್ತಾವನೆ : 

ಧಾರವಾಡ ಜಿಲ್ಲಾಧಿಕಾರಿಗಳು ಹುಬ್ಬಳ್ಳಿ ನಗರದಲ್ಲಿ ಜೈ ಹನುಮಾನ್ ನಗರದಲ್ಲಿನ ಸರ್ವೆ ನಂ . 3110ರ ಒಟ್ಟು 0.34 ಎಕರೆ ಜಮೀನಿನಲ್ಲಿ 
ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿಯಿಂದ ಗುರುತಿಸಲ್ಪಟ್ಟ 64 ಕುಟುಂಬಗಳ ಕೊಳಗೇರಿಯಲ್ಲಿ 29.97 ಚ. ಮಿ . ವಿಸ್ತೀರ್ಣದ ಜಮೀನಿನಲ್ಲಿ ತಲಾ 
2.00 ಲಕ್ಷ ರೂ . ಗಳ ಘಟಕ ವೆಚ್ಚದಲ್ಲಿ ನೆಲಮಹಡಿ + 2 ಮಹಡಿ ಮಾದರಿಯಲ್ಲಿ ಒಟ್ಟು 96 ಮನೆಗಳನ್ನು ನಿರ್ಮಿಸಲು ಪ್ರಸ್ತಾಪಿಸಿರುತ್ತಾರೆ. ಪ್ರತಿ ಮನೆಗೆ 
ತಗಲುವ ಘಟಕ ವೆಚ್ಚದ 2 .00 ಲಕ್ಷ ರೂ . ಗಳ ಮೊತ್ತದಲ್ಲಿ ವಾಜಪೇಯಿ ನಗರ ವಸತಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಲಭ್ಯವಿರುವ 50,000 
ರೂ . ಗಳ ಸಹಾಯಧನ ಹಾಗೂ ಫಲಾನುಭವಿಗಳ ವಂತಿಕೆ ಮತ್ತು ಬ್ಯಾಂಕ್ ಸಾಲದಿಂದ 1.50 ಲಕ್ಷ ರೂ . ಗಳ ಮೊತ್ತವನ್ನು ಸಂಗ್ರಹಿಸಲು 
ಪ್ರಸ್ತಾಪಿಸಲಾಗಿದೆ . ಈ ಬಡಾವಣೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು 69.05 ಲಕ್ಷಗಳ ಅವಶ್ಯಕತೆ ಇದ್ದು, ಸದರಿ ಮೊತ್ತವನ್ನು 
ಸಂಗ್ರಹಿಸುವುದಕ್ಕಾಗಿ ಜಿಲ್ಲಾಧಿಕಾರಿಗಳು, ಈ ಕುಟುಂಬಗಳಿಗಾಗಿ ನಿರ್ಮಿಸುವ 64 ಮನೆಗಳಲ್ಲದೆ ಇನ್ನು 32 ಹೆಚ್ಚು ಮನೆಗಳನ್ನು ನಿರ್ಮಿಸಿ ಆ 
ಮನೆಗಳನ್ನು ಸಾರ್ವಜನಿಕ ಹರಾಜಿನ ಮೂಲಕ ವಿಲೇವಾರಿ ಮಾಡಿ ಬಂದ ಮೊತ್ತದಿಂದ ಭರಿಸಲು ಪ್ರಸ್ತಾಪಿಸಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 39 ಹೆಚ್ಎಹೆಚ್ 2010 , ಬೆಂಗಳೂರು, ದಿನಾಂಕ : 24 - 08 - 2010 
ಹುಬ್ಬಳ್ಳಿಯಲ್ಲಿನ ಜೈ ಹನುಮಾನ್ ನಗರದಲ್ಲಿನ ಸರ್ವೆ ನಂ . 3110ರ ಒಟ್ಟು 0 .34 ಎಕರೆ ಜಮೀನಿನಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನ 
ಮಂಡಳಿಯಿಂದ ಗುರುತಿಸಲಾದ ಕೊಳಗೇರಿಯಲ್ಲಿ ವಾಸಿಸುತ್ತಿರುವ 64 ಕುಟುಂಬಗಳಿಗೆ ವಾಜಪೇಯಿ ನಗರ ವಸತಿ ಯೋಜನೆಯಡಿ ವಸತಿ 
ಕಲ್ಪಿಸುವುದಕ್ಕಾಗಿ ತಲಾ 2.00 ಲಕ್ಷ ರೂ . ಗಳ ಘಟಕ ವೆಚ್ಚದಲ್ಲಿ 29.97 ಚದರ ಮೀಟರ್ ವಿಸ್ತೀರ್ಣದ ಒಟ್ಟು 96 ಮನೆಗಳನ್ನು ನೆಲ ಮಹಡಿ + 1 
ಮಹಡಿಗಳ ಸಂಕೀರ್ಣಗಳಲ್ಲಿ ಒಟ್ಟು 191.13 ಲಕ್ಷ ರೂ . ಗಳ ( ಒಂದು ಕೋಟಿ ತೊಂಭತ್ತೊಂದು ಲಕ್ಷದ ಹದಿಮೂರು ಸಾವಿರ ರೂ .ಗಳು ಮಾತ್ರ ) ವೆಚ್ಚದಲ್ಲಿ 
ನಿರ್ಮಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

2. ಬಡಾವಣೆಗೆ ಕುಡಿಯುವ ನೀರು, ವಿದ್ಯುತ್ ಸೌಕರ್ಯ, ರಸ್ತೆ , ಒಳಚರಂಡಿ ಮುಂತಾದವುಗಳಿಗಾಗಿ ಸರ್ಕಾರದ ವಿವಿಧ ಯೋಜನೆಗಳಡಿ 
ಲಭ್ಯವಿರುವ ಅನುದಾನವನ್ನು ಪಡೆದಿರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು . ಆದಾಗ್ಯೂ , ಹೆಚ್ಚುವರಿ ಅನುದಾನದ ಅವಶ್ಯಕತೆ ಇದ್ದಲ್ಲಿ, ಜಿಲ್ಲಾಧಿಕಾರಿಗಳು 
ಈ ಸಂಕೀರ್ಣಗಳಲ್ಲಿನ ನೆಲಮಹಡಿಯಲ್ಲಿನ ಒಟ್ಟು 32 ಮನೆಗಳನ್ನು ಬಹಿರಂಗವಾಗಿ ಹರಾಜು ಮಾಡಿ, ಬಂದ ಆದಾಯದಿಂದ ವೆಚ್ಚವನ್ನು ಭರಿಸತಕ್ಕದ್ದು, 
ಹರಾಜಿನಿಂದ ಹೆಚ್ಚುವರಿ ಮೊತ್ತ ಸಂಗ್ರಹವಾದ ಪಕ್ಷದಲ್ಲಿ ಅದನ್ನು ಜಿಲ್ಲೆಯ ಇತರ ವಾಜಪೇಯಿ ನಗರ ವಸತಿ ಯೋಜನೆಗಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. 

3. ಮನೆಗಳ ನಿರ್ಮಾಣವು ಅನುಬಂಧದಲ್ಲಿನ ನಕ್ಷೆಗೆ ಅನುಗುಣವಾಗಿರತಕ್ಕದ್ದು, ಹಾಗೂ ಈ ಮನೆಗಳನ್ನು ನಿರ್ಮಿತಿ ಕೇಂದ್ರದ ಮೂಲಕ 
ನಿರ್ಮಿಸಲು ಆದ್ಯತೆ ನೀಡುವುದು. 

4 . ಪ್ರತಿ ಮನೆ ನಿರ್ಮಾಣಕ್ಕೆ ಅವಶ್ಯವಿರುವ 2 .00 ಲಕ್ಷ ರೂ . ಗಳ ಘಟಕ ವೆಚ್ಚವನ್ನು , ಫಲಾನುಭವಿಯ ವಂತಿಕೆ ಮತ್ತು ಬ್ಯಾಂಕ್ ಸಾಲದಿಂದ 
1.50 ಲಕ್ಷ ರೂ . ಗಳಿಂದ ಹಾಗೂ ವಾಜಪೇಯಿ ನಗರ ವಸತಿ ಯೋಜನೆಯಡಿ ಲಭ್ಯವಿರುವ 50,000 ರೂ .ಗಳ ಸಹಾಯಧನದಿಂದ ಭರಿಸತಕ್ಕದ್ದು. 

5. ಸರ್ಕಾರದ 50,000 ರೂ . ಗಳ ಸಹಾಯಧನಕ್ಕಾಗಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮವು 15,000 ರೂ . ಗಳನ್ನು ಮತ್ತು 
ಕರ್ನಾಟಕ ಗೃಹ ಮಂಡಳಿಯಿಂದ 35,000 ರೂ . ಗಳನ್ನು ಕ್ರೋಢೀಕರಿಸಿ ಫಲಾನುಭವಿಗಳ ಮನೆ ನಿರ್ಮಾಣಕ್ಕೆ ನೀಡಲು ಕ್ರಮ ಕೈಗೊಳ್ಳುವುದು. 

6. ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರು ಫಲಾನುಭವಿಗಳಿಂದ ವಂತಿಕೆ ಮತ್ತು ಬ್ಯಾಂಕ್ ಸಾಲದ ಮೊತ್ತ ಪಡೆಯಲು 
ಎಲ್ಲ ಅವಶ್ಯ ಕ್ರಮ ಕೈಗೊಳ್ಳುವರು ಹಾಗೂ ಸಂಬಂಧಪಟ್ಟ ಬ್ಯಾಂಕುಗಳು , ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಮತ್ತಿತರ ಸಂಸ್ಥೆಗಳಿಗೆ 
ಸಮನ್ವಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವರು. 

7. ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಫಲಪ್ರದವಾಗಿ ಜರುಗಿಸಲು ನಿಯತವಾಗಿ ಸಭೆಗಳನ್ನು ಜರುಗಿಸಿ, 
ಅವಶ್ಯವಿರುವ ಎಲ್ಲ ಕ್ರಮ ಕೈಗೊಳ್ಳುವರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . ನಂ . 2264 

ಕೆ.ಆರ್. ನಲ್ಲೂರ 

ಪೀಠಾಧಿಕಾರಿ - 2 , ವಸತಿ ಇಲಾಖೆ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ 2010 - 11ನೇ ಸಾಲಿನಲ್ಲಿ ಎರಡನೇ ಕಂತಾಗಿ ರೂ . 

500.00 ಲಕ್ಷಗಳನ್ನು ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಕಾರ್ಯದರ್ಶಿ , ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ, ಇವರ ಪತ್ರ ಸಂಖ್ಯೆ : ಮಪ್ರಮಂ: 

ಲೆ. ಅ : ಅನುದಾನ ಬಿಡುಗಡೆ : 2010 - 11 ದಿನಾಂಕ : 09 - 08 - 2010. 

2. ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 15 ಮಪ್ರಮಂ 2010 ದಿನಾಂಕ : 25 - 06 - 2010. 
ಪ್ರಸ್ತಾವನೆ : 

2010 -11ನೇ ಸಾಲಿನಲ್ಲಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ ಲೆಕ್ಕಶೀರ್ಷಿಕೆ “2515 - 00 - 800 - 0 - 05 - (ಯೋಜನೆ) ” ಅಡಿಯಲ್ಲಿ ರೂ . 
100 .00ಲಕ್ಷಗಳನ್ನು ಹಾಗೂ “ 4515 - 00 - 800 - 0 - 03 ” ಅಡಿಯಲ್ಲಿ ರೂ . 1900.00 ಲಕ್ಷಗಳನ್ನು ಒದಗಿಸಲಾಗಿದೆ . ಮೇಲೆ ಓದಲಾದ ( 2 ) ರ ಆದೇಶದಲ್ಲಿ 
ಮೊದಲನೇ ಕಂತಾಗಿ ರೂ . 500.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಕಾರ್ಯದರ್ಶಿ , ಮಲೆನಾಡು 
ಪ್ರದೇಶಾಭಿವೃದ್ಧಿ ಮಂಡಳಿ , ಇವರು ಎರಡನೇ ಕಂತನ್ನು ಬಿಡುಗಡೆ ಮಾಡಲು ಕೋರಿರುವ ಹಿನ್ನೆಲೆಯಲ್ಲಿ ಮಂಡಳಿಗೆ ಎರಡನೇ ಕಂತಾಗಿ ರೂ . 500 .00 
ಲಕ್ಷಗಳನ್ನು ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿದೆ. ಆದುದರಿಂದ ಈ ಆದೇಶ. 


ಭಾಗ- ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೫೧ 


ಸರ್ಕಾರದ ಆದೇಶ ಸಂಖ್ಯೆ : ಯೋಣ 15 ಮಪ್ರಮಂ 2010 , ಬೆಂಗಳೂರು, ದಿನಾಂಕ : 23 - 08 - 2010 
2010 - 11ನೇ ಸಾಲಿನಲ್ಲಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ ಲೆಕ್ಕಶೀರ್ಷಿಕೆ “4515 -00- 800 -0 -03-132 ” ಅಡಿಯಲ್ಲಿ ರೂ . 300.00 
ಲಕ್ಷಗಳನ್ನು ( ಮುನ್ನೂರು ಲಕ್ಷ ರೂಪಾಯಿಗಳು ಮಾತ್ರ) ಹಾಗೂ ವಿಶೇಷ ಘಟಕ ಯೋಜನೆಯಡಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಲೆಕ್ಕಶೀರ್ಷಿಕೆ 
“ 4515 - 00 - 800 - 0- 03 - 422 ” ಅಡಿಯಲ್ಲಿ ರೂ . 200.00 ಲಕ್ಷಗಳಂತೆ ( ಇನ್ನೂರು ಲಕ್ಷಗಳು ಮಾತ್ರ) ಒಟ್ಟು ರೂ . 500.00 ಲಕ್ಷಗಳನ್ನು (ಐನ್ನೂರು 
ಲಕ್ಷಗಳು ಮಾತ್ರ) ಬಿಡುಗಡೆ ಮಾಡಲಾಗಿದೆ. 
2. ಬಿಡುಗಡೆಯಾದ ಮೊತ್ತವನ್ನು ಮಂಡಳಿಯ ವೈಯಕ್ತಿಕ ಖಾತೆಯಲ್ಲಿ ಮೊದಲು ಇಟ್ಟು ನಂತರ ಕಾರ್ಯಕ್ರಮದ ಅನುಗುಣವಾಗಿ ಖರ್ಚು 
ಮಾಡತಕ್ಕದ್ದು. ನಿಯಮಾನುಸಾರ ಹಣ ಬಳಕೆ ದೃಢೀಕರಣ ಪತ್ರವನ್ನು 2010 - 11ರ ಸಾಲಿನಲ್ಲಿ ಮಂಡಳಿಯ ಕಾರ್ಯದರ್ಶಿಯವರು ಸರ್ಕಾರಕ್ಕೆ 
ಸಲ್ಲಿಸತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ 1 ಟಿಎಫ್ ಪಿ 2008 ದಿನಾಂಕ : 16 - 05 -2008ರಲ್ಲಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಯವರಿಗೆ ನೀಡಲಾದ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್. ನಂ . 2265 

ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


WATER RESOURCES SECRETARIAT 
Sub : According Administrative Approval to the Minor Irrigation Projects under Accelerated Irrigation Benefit 

Programme-Regarding. 
Read: Letters from Chief Engineer, Minor Irrigation North Zone , Bijapur. 

(1) No . CE / MI( N ) Zone/ BJP/AE - 6/2010- 11/ 4259 , dated: 27 -07 -2010 . 

( 2) No. CE / MI ( N) Zone/ BJP /AE- 3/ 2010 -11 / 4500 , dated : 06 - 08- 2010 . 
Preamble : 

As per the modified guidelines issued by the Government of India . Minor Irrigation schemes with potential more than 50 
hectares which serve tribal areas and drought prone areas in the non -special category States are eligible for inclusion under 
Accelerated Irrigation Benefit Programme (AIBP ) effective from December 2006 . Karnataka State is classified as one of the non 
special category states . 81 taluks in the State are approved under Drought prone Area Programme (DPAP ). Hence Minor Irrigation 
schemes with potential more than 50 hectares in these 81 taluks are eligible for inclusion under Accelerated Irrigation Benefit 
Programme (AIBP ). Central Assistance will be in the form of the central grant that will be 90 % of the project cost. The balance cost 
of the project will have to be borne by the State as State s share . 

Government of Karnataka has identified the new Minor Irrigation Schemes in these taluks to seek approval of Government 
of India under AIBP . Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes . The Chief Engineer, Minor Irrigation North Zone, Bijapur in 
the letter read above has requested for according administrative approval to the estimates of the works proposed under AIBP . 
Accordingly the following schemes in DPAP taluk are being considered for according administrative approval. 
Head of Account: 4702-00 - 101 - 1- 10 - 139 AIBP Major Works 

Rs . In lakhs 
Name of Project 

District Taluka Estimated Potential Cost/Ha 

planned (in | (Rs. in 
Ha.) 

lakhs) 
Constn . of Bridge cum Barrage near Kalapatti Bidar 

Aurad 170 . 00 

1 . 89 
village 
Constn . Barrage near Muthked village 

Bidar Aurad 120 . 00 

1. 875 
Constn . Bridge cum Barrage across halla near Gadag Ron 

175. 00 119 

1 . 47 
Gulaguli village 
Total 

465 . 00 


Sl. 
NO. 


cost 


1 


. 


90 


2 


. 


( 64 


Government Order No.: SANEEYEE 236 MASAVI 2009 (i), Bangalore, Dated : 19 -08 - 2010 
In view of the above , Administrative approval is hereby accorded for taking up the above works with an estimated cost 
totaling to Rs. 465 .00 lakhs (Rupees Four hundred and sixty five laksh only) subject to the following conditions. 

1. Implementation of these projects should be taken up only after receipt ofnecessary approval from the GOI. 


9539 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


2. The projects are to be completed with in a period of 2 years after receipt of approval of Government of India to these 

schemes. 
The funding of the scheme is in the ratio of 90 : 10 between the CentralGovt and State Govt. 
The Central share is in the form of grant to the State . 

The projects will be implemented by the Water Resources Department (Minor Irrigation ) as per the KTPP act. 
6 . The implementation of the project shall adhere to the terms and conditions of the guidelines issued by the GOI. 
7 . The implementation of the project shall be as per the required technical specifications and financial specifications as 

per the approved DPRs. 
8 . Water users association shall be formed for post construction maintenance and the scheme shall be handed over to 

the same after its construction for the O & M . 
This order is issued with the concurrence of Finance Department in note No. PWD-890 -FC - 1/2009 dated 09 . 12 .2009. 


By Order and in the name of the Governor of Karnataka 

RUDRAMURTHY 
Ex-Officio Under Secretary to Government 
Water Resources Department (Minor Irrigation ) 


P . R . No . 2272 


WATER RESOURCES SECRETARIAT 
Sub : According Administrative Approval to the Minor Irrigation Projects under Accelerated Irrigation Benefit 

Programme-Regarding . 
Read : Letters from Chief Engineer, Minor Irrigation North Zone , Bijapur. 

(1) No . CE/MI(N )Zone/BJP /AE -5 /2010 -11/4479 , dated : 05 -08 -2010 . 

(2 ) No . CE/MI (N ) Zone /BJP /AE -3 /2010 - 11/4500, dated : 06 - 08 -2010 . 
Preamble : 

As per the modified guidelines issued by the Government of India . Minor Irrigation schemes with potential more than 50 
hectares which serve tribal areas and drought prone areas in the non -special category States are eligible for inclusion under 
Accelerated Irrigation Benefit Programme (AIBP ) effective from December 2006 . Karnataka State is classified as one of the non 
special category states. 81 taluks in the state are approved under Drought prone Area Programme (DPAP ). Hence Minor Irrigation 
schemes with potential more than 50 hectares in these 81 taluks are eligible for inclusion under Accelerated Irrigation Benefit 
Programme (AIBP ). Central Assistance will be in the form of the central grant that will be 90 % of the project cost. The balance cost 
ofthe project will have to be borne by the State as State s share . 

Government of Karnataka has identified the new Minor Irrigation Schemes in these taluks to seek approval of Government 
of India under AIBP. Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes . The Chief Engineer, Minor Irrigation North Zone, Bijapur in 
the letter read above has requested for according administrative approval to the estimates of the works proposed under AIBP . 
Accordingly the following schemes are DPAP taluk is being considered for according administrtative approval. 
Head of Account: 4702- 00 - 101 -1 - 10 - 139 AIBP Major Works 

Rs. In lakhs 
Name of Project District Taluka Estimated Potential Cost/Ha 

planned (in (Re. in 
На.) 

lakhs ) 
Constn . of BCB across Amarja river near Gulbarga Afzalpur 125 . 00 100 
Chowdapur village 
Constn . of B .C .B . across Amarja river near Gulbarga Afzalpur 

120 . 00 100 

1 . 20 
Gowdagaon village 
Constn . of Pickup Dam near Nabhapura Gadag Gadag 137 .00 

| 93 

1 .47 
village 
Constn . of B . C . B . across halla near Dharwad Kalaghatagi 103 .00 80 

1. 29 
Bendalagatti village 
Total 

485 .00 
Government Order No.: SANEEYEE 236 MASAVI 2009 (2), Bangalore, Dated : 19-08 - 2010 
In view of the above , Administrative approval is hereby accorded for taking up the above works with an estimated cost 
totaling to Rs . 485 .00 lakhs ( Rupees Four hundred and eighty five lakhs only) subject to the following conditions. 


Si. 


cost 


1. 25 


{JOR - O 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


98382 


1. 
2 . 


4 . 


5 . 


Implementation of these projects should be taken up only after receipt ofnecessary approval from the GOI. 
The projects are to be completed with in a period of 2 years after receipt of approval of Govrnment of India to these 
schemes. 
The funding of the scheme is in the ratio of 90 :10 between the Central Govt and State Govt. 
The Central share is in the form of grant to the State . 
The projects will be implemented by the Water Resources Department (Minor Irrigation ) as per the KTPP act. 
The implementation of the project shall adhere to the terms and conditions of the guidelines issued by the GOI. 
The implementation of the project shall be as per the required technical specifications and financial specifications as per 
the approved DPRs . 
Water users association shall be formed for post construction maintenance and the scheme shall be handed over to the 
same after its construction for the O & M . 
This order is issued with the concurrence of Finance Department in note No . PWD -890 -FC -1/2009 dated 09.12. 2009. 


7 . 


8 . 


By Order and in the name of the Governor of Karnataka 

RUDRAMURTHY 
Ex Officio Under Secretary to Government 
Water Resources Department (Minor Irrigation ) 


P . R . No . 2273 


WATER RESOURCES SECRETARIAT 
Sub : According Administration Approval to the Minor Irrigation Projects under Accelerated Irrigation Benefit 

Programme- Regarding . 
Read: Letters from Chief Engineer,Minor Irrigation North Zone , Bijapur. 

1. No . CE/MI(N )Zone /BJP /AE -6 /2010 -11/4577 , dated : 10 -08 -2010 . 
2. No . CE /MI (N ) Zone /BJP /AE - 1/2010 - 11/4601 , dated : 11 -08 -2010 . 

3. No . CE/MI(N ) Zone/BJP /AE -6 /2010 -11/4647 , dated : 13 -08 -2010 . 
Preamble : 

As per the modified guidelines issued by the Government of India . Minor Irrigation schemes with potential more than 50 
hectares which serve tribal areas and drought prone areas in the non -special category States are eligible for inclusion under 
Accelerated Irrigation Benefit Programme (AIBP ) effective from December 2006 . Karnataka State is classified as one of the non 
special category states. 81 taluks in the State are approved under Drought prone Area Programme (DPAP ). Hence Minor Irrigation 
schemes with potential more than 50 hectares in these 81 taluks are eligible for inclusion under Accelerated Irrigation Benefit 
Programme (AIBP ). Central Assistance will be in the form of the central grant that will be 90 % of the project cost. The balance cost 
ofthe project will have to be borne by the State as State s share . 

Government of Karnataka has identified the new Minor Irrigation Schemes in these taluks to seek approval ofGovernment 
of India under AIBP . Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer, Minor Irrigation North Zone, Bijapur in 
the letter read above has requested for according administrative approval to the estimates of the works proposed under AIBP . 
Accordingly the following schemes in DPAP taluk are being considered for according administrative approval. 
Head of Account: 4702- 00 - 101- 1 - 10 -139 AIBP Major Works 

Rs. In lakhs 
Name of Project 

District Taluka 

Estimated Potential Cost/Ha 
No. 

cost planned (in (Re. in 
Ha.) 

lakhs) 
Constn . of Barrage near Dapaka village 

Bidar Aurad 140 . 00 94 . 00 

1.49 
Constn . Barrage near Jamkhandi village Bidar 

Balki 95.00 52 .00 

1 .83 
Constn . of Bridge cum Barrage across Belgaum Savadatti 80. 00 

50 . 00 

1 . 60 
chickkahalla near Sangreshkoppa village 
Construction of Bridge cum Barrage across Gadag Ron 

180 .00 123.00 

1. 46 
halla near Honniganur village 

495 .00 
Government Order No.: SANEEYEE 236 MASAVI 2009 (3 ), Bangalore , Dated : 19 -08 -2010 
In view of the above, Administrative approval is hereby accorded for taking up the above works with an estimated cost 
totaling to Rs. 495 .00 lakhs (Rupees Four hundred and ninety five lakhs only) subject to the following conditions. 


3 


95388 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


2007 - 0 


aj 


ör 


1. Implementation of these projects should be taken up only after receipt of necessary approval from the GOI. 

The projects are to be completed with in a period of 2 years after receipt of approval of Government of India to these 
schemes . 

The funding of the scheme is in the ratio of 90 :10 between the CentralGovt and State Govt. 
4 . The Central share is in the form of grant to the State . 
5 . The projects will be implemented by the Water Resources Department (Minor Irrigation ) as per the KTPP act . 
6 . The implementation of the project shall adhere to the terms and conditions of the guidelines issued by the GOI. 

The implementation of the project shall be as per the required technical specifications and financial specifications as 

per the approved DPRs . 
8 . Water users association shall be formed for post construction maintenance and the scheme shall be handed over to 

the same after its construction for the O & M . 
This order is issued with the concurrence of Finance Department in note No . PWD-890 -FC - 1/2009 dated 09 . 12. 2009. 


By Order and in the name of the Governor of Karnataka 

RUDRAMURTHY 
Ex Officio Under Secretary to Government 
Water Resources Department (Minor Irrigation ) 


P . R . No. 2274 


WATER RESOURCES SECRETARIAT 
Sub: According Administratiove Approval to the Minor Irrigation Projects under Accelerated Irrigation Benefit 

Programme-Regarding. 
Read : Letters from Chief Engineer, Minor Irrigation North Zone, Bijapur. 

1. No. CE/MI(N )Zone/BJP /AE -5/2010 - 11/4627 , dated : 12-08 -2010 . 

2 . No. CE/MI( N ) Zone/BJP /AE -6 /2010 - 11 /4647 , dated : 13 -08 - 2010 . 
Preamble : 

As per the modified guidelines issued by the Government of India. Minor Irrigation schemes with potential more than 50 
hectares which serve tribal areas and drought prone areas in the non - special category States are eligible for inclusion under 
Accelerated Irrigation Benefit Programme (AIBP ) effective from December 2006 . Karnataka State is classified as one of the non 
special category states. 81 taluks in the State are approved under Drought prone Area Programme (DPAP). Hence Minor Irrigation 
schemes with potential more than 50 hectares in these 81 taluks are eligible for inclusion under Accelerated Irrigation Benefit 
Programme (AIBP ). Central Assistance will be in the form of the central grant that will be 90 % of the project cost. The balance cost 
of the project will have to be borne by the State as State s share . 

Government of Karnataka has identified the new Minor Irrigation Schemes in these taluks to seek approval of Government 
of India under AIBP . Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes . The Chief Engineer, Minor Irrigation North Zone, Bijapur in 
the letter read above has requested for according administrative approval to the estimates of the works proposed under AIBP. 
Accordingly the following schemes in DPAP taluks are being considered for according administrative approval. 
Head of Account: 4702-00 - 101- 1- 10 - 139 AIBP Major Works 

Rs. In lakhs 
Name of Project 

District Taluka Estimated Potential Cost/Ha 

planned (in (Re. in 
Ha.) 

lakhs) 
Constn . of M .I. Tank near Boodihala village Yadgir Shorapur 100 .00 

73.00 

| 1. 37 
Constn . of Barrage near Bandalli village 

Yadgir Yadgir 115 .00 80. 00 

1 .30 
Constn . of Anikutnear Gundagurthi village Gulbarga Chittapur 45 .00 51. 00 

0 . 88 
Construction of Anikut near Savura village . Yadgir Shahpur 50 .00 50 .00 

1. 00 
Construction of Bridge cum Barrage near Bidar Humnabad 180 .00 120 .00 

1. 50 
Kabirabad wadi. 
Total 

490 . 00 
Government Order No.: SANEEYEE 236 MASAVI 2009 (4 ), Bangalore , Dated : 19-08 - 2010 
In view of the above , Administrative approval is hereby accorded for taking up the above works with an estimated cost 
totaling to Rs . 490 .00 lakhs (Rupees Four hundred and ninty lakhs only) subject to the following conditions. 

1. Implementation of these projects should be taken up only after receipt of necessary approval from the GOI. 


Sl 
. 


cost 


JOR - O 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


983333 


2 . The projects are to be completed with in a period of 2 years after receipt of approval of Government of India to these 

schemes. 
The funding of the scheme is in the ratio of 90 :10 between the Central Govt and State Govt. 

The Central share is in the form of grant to the State . 
5 . The projects will be implemented by the Water Resources Department (Minor Irrigation ) as per the KTPP act. 
6 . The implementation of the project shall adhere to the terms and conditions of the guidelines issued by the GOI. 

The implementation of the project shall be as per the required technical specifications and financial specifications as 

per the approved DPRs. 
8 . Water users association shall be formed for post construction maintenance and the scheme shall be handed over to 

the same after its construction for the O & M . 
This order is issued with the concurrence of Finance Department in note No . PWD- 890 - FC - 1/2009 dated 09. 12 .2009. 


By Order and in the name of the Governor of Karnataka 

RUDRAMURTHY 
Ex Officio Under Secretary to Government 
Water Resources Department (Minor Irrigation ) 


P .R . No. 2275 


WATER RESOURCES SECRETARIAT 
Sub : According Administrative Approval to the Minor Irrigation Projects under Accelerated Irrigation Benefit 

Programme-Regarding . 
Read : Letter No. CE/MI (N ) Zone/ BJP /AE-5 /2010 -11/4627 , dated : 12 -08 -2010 from Chief Engineer, Minor 

Irrigation North Zone, Bijapur. 
Preamble : 

As per the modified guidelines issued by the Government of India . Minor Irrigation schemes with potential more than 50 
hectares which serve tribal areas and drought prone areas in the non -special category States are eligible for inclusion under 
Accelerated Irrigation Benefit Programme ( AIBP ) effective from December 2006 . Karnataka State is classified as one of the non 
special category States. 81 taluks in the State are approved under Drought prone Area Programme (DPAP). Hence Minor Irrigation 
schemes with potential more than 50 hectares in these 81 taluks are eligible for inclusion under Accelerated Irrigation Benefit 
Programme (AIBP ). Central Assistance will be in the form of the central grant that will be 90 % of the project cost . The balance cost 
of the project will have to be borne by the State as State s share. 

Government of Karnataka has identified the new Minor Irrigation Schemes in these taluks to seek approval ofGovernment 
of India under AIBP . Finance Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes. The Chief Engineer, Minor Irrigation North Zone, Bijapur in 
the letter read above has requested for according administrative approval to the estimates of the works proposed under AIBP . 
Accordingly the following schemes in DPAP taluk are being considered for according administrtative approval. 
Head of Account: 4702-00 - 101- 1- 10 -139 AIBP Major Works 

Rs. In lakhs 
Sl. Name of Project 

District Taluka Estimated Potential Cost/Ha 
cost 

planned ( in (Re . in 
Ha. ) 

lakhs) 
Constn . of BCB across karadal nala near Gulbarga Chittapur 156 .00 

104 . 00 

1 . 50 
Karadal village 
Constn . of New Tank near Nimbaraga Gulbarga Aland 

295 .00 150 . 00 

1 . 96 
Thanda. 
Total 

451.00 
Government Order No.: SANEEYEE 236 MASAVI 2009 (5 ), Bangalore, Dated : 19 -08 -2010 

In view of the above , Administrative approval is hereby accorded for taking up the above works with an estimated cost 
totaling to Rs . 451.00 lakhs (Rupees Four hundred and fifty one lakhs only) subject to the following conditions . 

1. Implementation of these projects should be taken up only after receipt of necessary approval from the GOI. 
2 . The projects are to be completed within a period of 2 years after receipt of approval of Government of India to these 

schemes. 
3 . The funding of the scheme is in the ratio of 90 : 10 between the CentralGovt and State Govt. 
4 . The Central share is in the form of grant to the State . 


ü 


೨೯೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


ಭಾಗ- ೧ 


5 . The projects will be implemented by the Water Resources Department (Minor Irrigation ) as per the KTPP act. 

The implementation of the project shall adhere to the terms and conditions of the guidelines issued by the GOI. 
7 . The implementation of the project shall be as per the required technical specifications and financial specifications as 

per the approved DPRs. 
8 . Water users association shall be formed for post construction maintenance and the scheme shall be handed over to 

the same after its construction for the O & M . 
This order is issued with the concurrence of Finance Department in note No. PWD-890 -FC- 1/2009 dated 09 .12.2009. 


By Order and in the name of the Governor of Karnataka 

RUDRAMURTHY 
Ex Officio Under Secretary to Government 
Water Resources Department (Minor Irrigation ) 


P . R . No . 2276 


ನಗರಾಭಿವೃದ್ಧಿ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ನಅಇ 161 ಇಎಂಸಿ 2010 , ಬೆಂಗಳೂರು, ದಿನಾಂಕ 09 - 08 - 2010 


ಸರ್ಕಾರದ ಆದೇಶ ಸಂಖ್ಯೆ : ನಅಇ 161 ಇಎಂಸಿ 2010, ದಿನಾಂಕ 22 - 07 - 2010ರ ಆದೇಶ ಭಾಗದ 2 ಪ್ಯಾರಾಗಳನ್ನು ಈ ಕೆಳಗಿನಂತೆ 
ಸೇರಿಸಿ ಓದಿಕೊಳ್ಳತಕ್ಕದ್ದು . 

“ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 4 ಸರವ 94, ದಿನಾಂಕ 24 - 05 - 1994 ರಲ್ಲಿ ಕಾರ್ಯ 
ನಿರ್ವಹಣಾ ವರದಿಗಳನ್ನು ಸಲ್ಲಿಸುವ ಬಗ್ಗೆ ಸೂಚನೆಗಳನ್ನು ನೀಡಿದ್ದು , ಅವುಗಳನ್ನು ಅನುಸರಿಸುವಂತೆ ಹಾಗೂ ವರದಿಯನ್ನು 
ಕಾಲಮಿತಿಯೊಳಗೆ ಸಲ್ಲಿಸುವಂತೆ ತಿಳಿಸಿದೆ ” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಆರ್ . ರವೀಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2290 

ನಗರಾಭಿವೃದ್ಧಿ ಇಲಾಖೆ 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿರುವ ರಸ್ತೆಗಳ ಕಾಮಗಾರಿ ಅನುಷ್ಠಾನಕ್ಕಾಗಿ 2010 - 11ನೇ ಸಾಲಿನಲ್ಲಿ 

ಅನುದಾನ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 87 ಎಸ್‌ಜಿಎಫ್ 2017, ದಿನಾಂಕ 16 - 06 - 2010 | 

2) ಆಯುಕ್ತರು ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೆಶಕರವರ ಪತ್ರ ಸಂಖ್ಯೆ : 

ಡಿಎಸ್‌ಕೆ/ ರಕರ/ ಅನುದಾನ/ 3/ 2010 -11 , ದಿನಾಂಕ 21 - 07- 2010. 

3) ಸರ್ಕಾರದ ಆದೇಶ ಸಂಖ್ಯೆ : ವಾಕೈ 52 ಆಂಆಸ (1) 2010 , ದಿನಾಂಕ 01 - 04 - 2010 
ಪ್ರಸ್ತಾವನೆ : 

ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನಕ್ಕಾಗಿ 2010 - 11ನೇ ಸಾಲಿನಲ್ಲಿ ಒದಗಿಸಲಾಗಿದ್ದ 
ರೂ . 250.00 ಲಕ್ಷಗಳ ಅನುದಾನದಲ್ಲಿ ಮೊದಲನೇ ಕಂತಾಗಿ ರೂ . 62.50 ಲಕ್ಷಗಳನ್ನು ಮೇಲೆ ಓದಲಾದ (1) ರಲ್ಲಿರುವ ದಿನಾಂಕ 16 - 06 - 2010ರ 
ಸರ್ಕಾರದ ಆದೇಶದಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿರವರಿಗೆ ಬಿಡುಗಡೆ ಮಾಡಲಾಗಿದೆ. 

ರಾಜ್ಯದ ಈ ಕೆಳಕಂಡ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನಕ್ಕಾಗಿ 2010 -11ನೇ ಸಾಲಿನಲ್ಲಿ 
ಒದಗಿಸಲಾಗಿರುವ ರೂ . 250/ - ಲಕ್ಷಗಳಲ್ಲಿ ಎರಡನೇ ತ್ರೈಮಾಸಿಕಕ್ಕೆ 62.50 ರೂ .ಗಳನ್ನು ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ( 2) ರಲ್ಲಿನ 
ದಿನಾಂಕ 21 - 07 - 2010ರ ಪತ್ರದಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿರವರು ಪ್ರಸ್ತಾಪಿಸಿರುತ್ತಾರೆ. 

ರೂ . ಲಕ್ಷಗಳಲ್ಲಿ 
ಕಾರ್ಖಾನೆಯ ಹೆಸರು 

ವರ್ಷ 

ಮೊತ್ತ 
1 . ದೂದ್ ಗಂಗಾ ಕೃಷ್ಣಾ ಸ. ಸ. ಕಾ , ಚಿಕ್ಕೋಡಿ ತಾ , ಬೆಳಗಾಂ ಜಿಲ್ಲೆ 

2002 - 2003 15. 00 

2001 - 2002 
2 | ಮೈಸೂರು ಪೇಪರ್ ಮಿಲ್ಸ್ ಸಕ್ಕರೆ ಕಾರ್ಖಾನೆ, ಭದ್ರಾವತಿ ತಾ. ಶಿವಮೊಗ್ಗ ಜಿಲ್ಲೆ 

15 . 00 

2003 - 2004 
ಬನ್ನಾರಿ ಅಮ್ಮನ್ ಶುಗರ್ ಲಿ ., ಅಲಗಂಚಿ, ನಂಜನಗೂಡು ತಾ , ಮೈಸೂರು ಜಿಲ್ಲೆ 

2005 - 2006 30 .00 
ಕೋರಮಂಡಲ್ ಶುಗರ್ ಲಿಮಿಟೆಡ್ ( ಐ. ಸಿ. ಎಲ್. ಸಕ್ಕರೆ ಕಾರ್ಖಾನೆ) 

ಮಾಕವಳ್ಳಿ , 

2005 - 2006 2 .50 
ಕೆ. ಆರ್. ಪೇಟೆ ತಾ . ಮಂಡ್ಯ ಜಿಲ್ಲೆ 

ಒಟ್ಟು 

62. 50 


ಭಾಗ - ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೫೭ 


ಮೇಲೆ ಓದಲಾದ ( 3) ರಲ್ಲಿರುವ ಆದೇಶದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2008 ದಿನಾಂಕ 16 - 05 - 2008ರಲ್ಲಿ 
ಸರ್ಕಾರದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದಡಿಯಲ್ಲಿ ರೆವಿನ್ನೂ ಲೆಕ್ಕದಲ್ಲಿ ಪ್ರತಿ ಪ್ರಕರಣದಲ್ಲಿ ಹಂಚಿಕೆಯಾದ 
ಆಯವ್ಯಯದಲ್ಲಿ ಶೇ . 25ರಷ್ಟು ಬಿಡುಗಡೆಗೆ ಮಾತ್ರ ಅವಕಾಶ ಇರುವುದರಿಂದ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 
ಅನುದಾನದಲ್ಲಿ ಒದಗಿಸಲಾಗಿರುವ 250.00 ಲಕ್ಷ ರೂ .ಗಳಲ್ಲಿ ಶೇ . 25ರಷ್ಟು ಅಂದರೆ 62 .50 ಲಕ್ಷ ರೂ . ಗಳನ್ನು ಮಾತ್ರ 2ನೇ ತ್ರೈಮಾಸಿಕಕ್ಕೆ ಬಿಡುಗಡೆ 
ಮಾಡಬಹುದಾಗಿದ್ದು, ಆಯುಕ್ತರು ಕಬ್ಬು ಅಭಿವೃದ್ದಿರವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶ 
ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 87 ಎಸ್ಜಿಎಫ್ 2010 , ಬೆಂಗಳೂರು, ದಿನಾಂಕ: 26 - 08 - 2010 
- ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ 
ಬರುವ ರಸ್ತೆಗಳನ್ನು ಅಭಿವೃದ್ದಿ ಪಡಿಸುವ ಕ್ರಿಯಾ ಯೋಜನೆಯನ್ನು ಕಾರ್ಯಗತಗೊಳಿಸಲು 2010 - 11ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ 4860 - 04 - 800 - 0 
01 ರಸ್ತೆಗಳು 172 (ಯೋಜನೆ) ಅಡಿಯಲ್ಲಿ ಒದಗಿಸಲಾಗಿರುವ ರೂ . 250.00 ಲಕ್ಷಗಳ ಅನುದಾನದಲ್ಲಿ 2ನೇ ತ್ರೈಮಾಸಿಕಕ್ಕೆ ರೂ . 62.50 ಲಕ್ಷಗಳನ್ನು 
( ಅರವತ್ತೆರಡು ಲಕ್ಷದ ಐವತ್ತು ಸಾವಿರ ರೂ .ಗಳು ಮಾತ್ರ) ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಕಾರ್ಖಾನೆಗಳ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 
ಬಿಡುಗಡೆ ಮಾಡುವ ಸಲುವಾಗಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ರವರಿಗೆ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಸರ್ಕಾರದ ಉಪಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆ ರವರ ಟಿಪ್ಪಣಿ ಸಂಖ್ಯೆ : ವಾಕ್ಕೆ 226 ಆ೦ಆಸ (1) 2010 , ದಿನಾಂಕ 19 - 08 - 2010ರಲ್ಲಿ ನೀಡಲಾದ ಸಹಮತಿಯಂತೆ ಹಾಗೂ ಸರ್ಕಾರದ 
ಆಡಳಿತ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದ ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಪಿ . ಆನಂದ್ ಕುಮಾರ್ 

ಪೀಠಾಧಿಕಾರಿ ( ಸಕ್ಕರೆ) 
ಪಿ . ಆರ್. 2291 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
COMMERCE AND INDUSTRIES SECRETARIAT 
Sub :: Project proposal of M / s Comat Technologies ( P ) Ltd., for establishment of a Software 

Development and BPO Centre - Change of location . 
Read :- ( 1) Proceedings of the 93° High Level Committee meeting held under the chairmanship of the 

Hon ble Minister for Large & Medium Industries , GoK on 24-01- 2004. 

( 2) Govt. Order No. ITD .16, PRM , 2004 , dated 21 -12 -2004 
Preamble : 

The project proposal of M /s Comat Technologies (P ) Ltd ., for establishment of a Software Development and BPO Centre 
at Kadubeesanahalli Village, Varthur Hobli, Bangalore South with an investment of Rs. 69 .25 cr . was approved by the High Level 
Committee in its 93 d meeting held on 24 -01 - 2004 under the chairmanship of the Hon ble Minister for Large & Medium Industries , 
Gok . Accordingly , the Dept. of Information Technology and Bio -Technology has issued a Government Order No. ITD. 16 .PRM .2004 , 
21 - 12 - 2004, wherein KIADB was directed to acquire and allot the required land in Kadubeesanahalli Village, Varthur Hobli, 
Bangalore South . 

As the land proposed by M /s Comat Technologies (P ) Ltd., could not be acquired by KIADB because of some technical 
reasons, alternative Sy . Nos . were suggested by the Company. However, KIADB could not acquire the alternative land also . Hence , 
the new project of M /s Comat Technologies Ltd ., was kept on hold . 

Now , M /s Comat Technologies ( P ) Ltd ., has submitted a request for change of location from Kadubeesanahalli to KIADB 
Industrial Area , Devanahalli , Bangalore Rural District vide their representation dated 25 -08 -2010. Government has examined the 
request of M /s Comat Technologies (P ) Ltd ., in details . 
Hence this Order 

Government Order No. Cl 436 SPI 2010, Bangalore , dated : 26 - 08 - 2010 
The Government is pleased to approve the change of location from Kadubeesanahalli Village , Varthur Hobli, Bangalore 
South to KIADB Industrial Area, Devanahalli, Bangalore Rural District for establishment of a Software Development and BPO Centre 
by M /s Comat Technologies (P ) Ltd ., Bangalore . 

Approval is also hereby accorded for allotment of 5 acres of land by KIADB in Devanahalli Industrial Area , Bangalore 
Rural District for establishment of the above projectby M /s Comat Technologies (P ) Ltd . 

By Order and in the name of the Governor of Karnataka 

K . R . Chandramma 
P . R . 2292 

Desk Officer (Technical Cell) (1/C ) 

Commerce & Industries Department 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಎಸ್. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ, ಬೆಳಗಾಂ 2010 -11ನೇ ಸಾಲಿಗೆ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಹಣ 

ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 85 ಎಸ್‌ಜಿಎಫ್ 2010 , ದಿನಾಂಕ 01- 06 - 2010 

2 ) ಆಯುಕ್ತರು ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು ರವರ ಪತ್ರ ಸಂಖ್ಯೆ : 

ಡಿಎಸ್‌ಕೆ / ಇಎಸ್‌ಟಿ/2010 -11, ದಿನಾಂಕ 08 - 07 -2010. 
3) ಸರ್ಕಾರದ ಆದೇಶ ಸಂಖ್ಯೆ : ವಾಕೈ 52 ಆಂಆಸ (1) 2010, ದಿನಾಂಕ 01 - 04 - 2010 


೨೯೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮ , ೨೦೧೦ 


ಭಾಗ- ೧ 


ಪ್ರಸ್ತಾವನೆ : 

ಮೇಲೆ ಓದಲಾದ (1) ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ 2010 - 11ನೇ ಸಾಲಿನ ಅನುದಾನದಲ್ಲಿ ಕರ್ನಾಟಕ ಸಕ್ಕರೆ ಸಂಸ್ಥೆ ( ಎಸ್. ನಿಜಲಿಂಗಪ್ಪ 
ಸಕ್ಕರೆ ಸಂಸ್ಥೆ ) ಬೆಳಗಾಂರವರಿಗೆ ಸಂಸ್ಥೆಯ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಒದಗಿಸಲಾಗಿರುವ 200.00 ಲಕ್ಷ ರೂ .ಗಳಲ್ಲಿ ಮೊದಲ ತ್ರೈಮಾಸಿಕಕ್ಕೆ ರೂ . 
50. 00 ಲಕ್ಷಗಳನ್ನು ಮಂಜೂರು ಮಾಡಿ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ( 2) ರಲ್ಲಿರುವ ದಿನಾಂಕ 08 - 07 - 2010ರ ಪತ್ರದಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿ ರವರು 2010 -11ನೇ ಸಾಲಿನ 
ಅನುದಾನದಲ್ಲಿ ಎಸ್ . ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ, ಬೆಳಗಾಂರವರಿಗೆ ಸಂಸ್ಥೆಯ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಒದಗಿಸಲಾಗಿರುವ 200.00 ಲಕ್ಷ 
ರೂ . ಗಳಲ್ಲಿ 2ನೇ ತ್ರೈಮಾಸಿಕಕ್ಕೆ 62 .62 ಲಕ್ಷ ರೂ . ಗಳನ್ನು ಬಿಡುಗಡೆ ಮಾಡಲು ಶಿಫಾರಸ್ಸು ಮಾಡಿದ್ದಾರೆ. 

ಮೇಲೆ ಓದಲಾದ (3) ರಲ್ಲಿರುವ ಆದೇಶದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2008 , ದಿನಾಂಕ 16 -05 -2008ರಲ್ಲಿ 
ಸರ್ಕಾರದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದಡಿಯಲ್ಲಿ ರೆವಿನ್ನೂ ಲೆಕ್ಕದಲ್ಲಿ ಪ್ರತಿ ಪ್ರಕರಣದಲ್ಲಿ ಹಂಚಿಕೆಯಾದ 
ಆಯವ್ಯಯದಲ್ಲಿ ಶೇ . 25ರಷ್ಟು ಬಿಡುಗಡೆಗೆ ಮಾತ್ರ ಅವಕಾಶ ಇರುವುದರಿಂದ ಸಕ್ಕರೆ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ಅನುದಾನದಲ್ಲಿ ಒದಗಿಸಲಾಗಿರುವ 
200. 00 ಲಕ್ಷ ರೂ . ಗಳಲ್ಲಿ ಶೇ . 25ರಷ್ಟು ಅಂದರೆ 50 .00 ಲಕ್ಷ ರೂ . ಗಳನ್ನು ಮಾತ್ರ ಎರಡನೇ ತ್ರೈಮಾಸಿಕಕ್ಕೆ ಬಿಡುಗಡೆ ಮಾಡಬಹುದಾಗಿದ್ದು , 
ಆಯುಕ್ತರು ಕಬ್ಬು ಅಭಿವೃದ್ದಿರವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಐ 85 ಎಸ್‌ಜಿಎಫ್ 2010, ಬೆಂಗಳೂರು, ದಿನಾಂಕ: 26 - 08 - 2010 
ಆಯುಕ್ತರು ಕಬ್ಬು ಅಭಿವೃದ್ಧಿರವರು ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಎಸ್. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯ ಆಡಳಿತ ಕಚೇರಿ ಕಟ್ಟಡ 
ನಿರ್ಮಾಣ , ಕಬ್ಬಿನ ಫಾರಂಗಳ ನಿರ್ವಹಣೆ, ಸಿಬ್ಬಂದಿ ಸಂಬಳ ಮತ್ತು ಆಡಳಿತ ವೆಚ್ಚ, ತರಬೇತಿ ಮತ್ತು ಕಾರ್ಯಗಾರ ಮುಂತಾದ ಕಾರ್ಯಕ್ರಮ 
ಕೈಗೊಳ್ಳಲು ಈ ಸಂಸ್ಥೆಗೆ 2010 - 11ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2852 -08 - 201- 0 - 04 OE - 059 ರಡಿ ಒದಗಿಸಲಾಗಿರುವ ರೂ . 200.00 ಲಕ್ಷಗಳಲ್ಲಿ 
2ನೇ ತ್ರೈಮಾಸಿಕಕ್ಕೆ ರೂ . 50.00 ಲಕ್ಷಗಳನ್ನು ( ಐವತ್ತು ಲಕ್ಷ ರೂ . ಗಳು ಮಾತ್ರ) ಬಿಡುಗಡೆ ಮಾಡಿದೆ . 

ಹಣ ಸಂದಾಯದ ರಸೀದಿ ಮೇಲೆ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು , ಇವರ ಮೇಲು ರುಜು ಪಡೆದು ಸದರಿ 
ಹಣವನ್ನು ಡ್ರಾ ಮಾಡುವ ಅಧಿಕಾರವನ್ನು ನಿರ್ದೇಶಕರು, ಎಸ್. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ, ಬೆಳಗಾಂ ಇವರಿಗೆ ನೀಡಲಾಗಿದೆ. 

ಈ ಆದೇಶವನ್ನು ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಸರ್ಕಾರದ ಉಪ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆ ರವರ ಟಿಪ್ಪಣಿ ಸಂಖ್ಯೆ : ವಾಕ್ಕೆ 225 ಆ೦ಆಸ (1) 2010, ದಿನಾಂಕ 19 - 08 -2010ರಲ್ಲಿ ನೀಡಲಾದ ಸಹಮತಿಯಂತೆ ಹಾಗೂ ಸರ್ಕಾರದ 
ಆಡಳಿತ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ. ಆನಂದ್ ಕುಮಾರ್ 

ಪೀಠಾಧಿಕಾರಿ ( ಸಕ್ಕರೆ) 
ಪಿ. ಆರ್. 2293 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
COMMERCE AND INDUSTRIES SECRETARIAT 
Sub :- Acquisition of land for M /s Nirani Sugars Ltd ., Mudhol, Bagalkot District Revised Sy . Nos. of the land to be 

acquired . 
Ret :- (1 ) KUM letter No . KUM/ SLSWCC- 53/AD - 3/ 408( 06 - 07)/ 2009 -10, dated 13 -11 -2009. 

( 2) KUM letter NO . KUM /SLSWCC- 54 / AD - 3 / 408( 06- 07)/ 2009 -10, dated 10- 01 - 2010 . 
( 3) Government Order No. CI155 SPI2010 , dated 27- 04 - 2010 

(4 ) Letter No. NSL/C & I, KIADB/2010 /102 , dated 13 -08 - 2010 of M /s Nirani Sugars Ltd ., 
Preamble : 

The proposal of M /s Nirani Sugars Ltd ., for establishment of 120 KLPD Distillery unit and to increase the Cane 
Crushing Capacity from 10000 to 15000 TCD at Malapur & Mudhol villages, Mudhol Taluk , Bagalkot District was approved by the 
Government. In this regard , the State Level Single Window Clearance Committee in its 53rd meeting held on 30 -10 - 2009 , 54th 
meeting held on 01 - 12 - 2009 and the State High level Clearance Committee in its 21stmeeting held on 29 -03- 2009 have approved 
the acquisition and allotment of 44 acres , 33 guntas of land by KIADB in favour of M /s Nirani Sugars Ltd , at various Sy . Nos . in 
Malapur and Mudhol Villages of Bagalkot District. 

Now , M /s Nirani Sugars Ltd ., have informed that the Sy Nos. of the land to be acquired have been revised because of 
some practical difficulties on the ground . The details of revised Sy. Nos, has been submitted by the Company . They have requested 
to issue a revised Govt. Ordermentioning the Sy . Nos . The Government has examined the request of the company in detail. 
Hence this Order 

Government Order No . CI 155 SPI 2010 , Bangalore , dated : 25 - 08 - 2010 
The Government is pleased to accord approval for acquisition and allotment of 44 acres 36 guntas of land in Malapur and 
Mudhol villages, Mudhol Taluk, Bagalkot District by KIADB in favour of M /s Nirani Sugars Ltd ., for establishment of 120 KLPD 
Distillery unit and for increasing the Cane Crushing Capacity from 10000 to 15000 TCD . Details of the Sy . Nos . of the land to be 
acquired is mentioned below : 

152/ 2A , 152 /1B, 153 / 3 , 154 /1A, 159 / 1 , 159 /2A/ 1 , 159/ 2A / 2, 159 /2B/1 , 159/ 2B / 2, 159 /2B/ 3 , 159/ 2C/1 , 159/ 2C/ 2 , 159/ 2C/ 3 , 
167/14 , 168/1E, 168/1F , 168/38/ 2, 168/ 2C , 168/ 2D , 168/ 2E , 168/ 2F, 168/ 2B , 168/ 2B / 2, 144/1A , 144/1B , 144/2E , 155/2 and 155 /5 of 
Mudhol Village and Taluk , Bagalkot District. 
18/1B , 18/1C, 19 /1B and 19/1C of Malapur Village, Mudhol Taluk , Bagalkot District . 

By Order and in the name of the Governor ofKarnataka 

K . R . Chandramma 
P . B . 2294 

Desk Officer (Technical Cell) (1/C ) 
Commerce & Industries Department 


ಭಾಗ - ೧ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 

೨೯೫೯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ಎಸ್‌ಜಿಎಸ್‌ವೈ ಯೋಜನೆಯಡಿ 2010 -2011ನೇ ಸಾಲಿಗೆ ಆರ್ಥಿಕ ಮತ್ತು ಭೌತಿಕ ಗುರಿ ಹಾಗೂ ಕ್ರಿಯಾ ಯೋಜನೆ 

ನಿಗದಿಪಡಿಸುವ ಬಗ್ಗೆ 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ ಗ್ರಾಅಪ 9 ಎಸ್‌ಜೆವೈ 2010 , ಬೆಂಗಳೂರು ದಿನಾಂಕ 20 - 04 - 2010 . 

2 . ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ 1 - 12011 / 02 /2010 / ಖಉಖಜಖಅ) : ದಿನಾಂಕ 01 - 04 - 2010. 

3 . ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ ಉ - 20011 /2 /2010 - ಖಉಖಜ- 1 ದಿನಾಂಕ 20 - 04 - 2010. 
ಪ್ರಸ್ತಾವನೆ : 

ಓದಲಾಗಿದೆ (1) ರ ಆದೇಶದ ಮೇರೆಗೆ ಸ್ವರ್ಣಜಯಂತಿ ಗ್ರಾಮ ಸ್ವರೋಜ್‌ಗಾರ್ ಯೋಜನೆ ( ಎಸ್‌ಜಿಎಸ್‌ವೈ ) ಯನ್ನು 2010 - 11 ನೇ 
ಸಾಲಿನಲ್ಲಿ ಮುಂದುವರೆಸಲಾಗಿದೆ. ಕೇಂದ್ರ ಸರ್ಕಾರವು ಈ ಯೋಜನೆಯ ಅನುಷ್ಠಾನಕ್ಕಾಗಿ 2010 - 11 ನೇ ಸಾಲಿಗೆ ರೂ . 12643. 00 ಲಕ್ಷಗಳನ್ನು 
ಓದಲಾಗಿದೆ (3) ರಂತೆ ಹಂಚಿಕೆ ಮಾಡಿ, ಕೇಂದ್ರದ ಪಾಲಿನ ಅನುದಾನ ರೂ . 9482 .00 ಲಕ್ಷ ಮತ್ತು ರಾಜ್ಯದ ಪಾಲಿನ ಅನುದಾನ ರೂ . 3161.00 
ಲಕ್ಷಗಳನ್ನು ನಿಗದಿಪಡಿಸಿದೆ. ಈ ಯೋಜನೆಯನ್ನು ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದಕ್ಕೆ ಆರ್ಥಿಕ ಮತ್ತು ಭೌತಿಕ ಗುರಿಯ ಕ್ರಿಯಾ 
ಯೋಜನೆಯನ್ನು ಜಿಲ್ಲೆಗಳಿಗೆ ನೀಡಬೇಕಾಗಿದೆ. ಯೋಜನೆಯ ಮಾರ್ಗಸೂಚಿಯಂತೆ, ನಿಗದಿತ ಅನುದಾನದ ಶೇ . 10 ರಷ್ಟು ತರಬೇತಿಗೆ, ಶೇ . 10 ರಷ್ಟು 
ಸುತ್ತು ನಿಧಿಗೆ ಮತ್ತು ಶೇ . 20 ರಷ್ಟು ಮೂಲಭೂತ ಸೌಕರ್ಯಕ್ಕೆ ನಿಗದಿ ಪಡಿಸಬೇಕಾಗಿದೆ. ಈ ಯೋಜನೆಯ ನೆರವನ್ನು ಮಹಿಳೆಯರಿಗೆ ( ಶೇ . 40) 
ಹಾಗೂ ಗ್ರಾಮೀಣ ಭಾಗದ ಎಲ್ಲಾ ವರ್ಗಗಳಿಗೂ ದೊರಕಿಸಿಕೊಡುವ ಉದ್ದೇಶದಿಂದ ಪರಿಶಿಷ್ಟ ಜಾತಿ ( ಶೇ . 42 ) ಪರಿಶಿಷ್ಟ ಪಂಗಡ ( ಶೇ . 8), ಅಲ್ಪ 
ಸಂಖ್ಯಾತರು ( ಶೇ . 15 ) ಹಾಗೂ ಅಂಗವಿಕಲರುಗಳಿಗೆ ( ಶೇ . 3) ನಿಗದಿಪಡಿಸಬೇಕಾಗಿದೆ. 

ಸ್ವರ್ಣಜಯಂತಿ ಗ್ರಾಮ ಸ್ವರೋಜ್‌ಗಾರ್ ಯೋಜನೆಯಡಿ 2010 - 11 ನೇ ಸಾಲಿನಲ್ಲಿ ಫಲಾನುಭವಿಗಳಿಗೆ ಅಗತ್ಯ ಸಾಲ ನೀಡಿಕೆಗಾಗಿ ರಾಜ್ಯಕ್ಕೆ 
ರೂ . 20,831. 25 ಲಕ್ಷಗಳ ಗುರಿ ನಿಗದಿಪಡಿಸಿ ಕೇಂದ್ರ ಸರ್ಕಾರವು ಓದಲಾಗಿದೆ ( 2) ರ ಮೂಲಕ ತಿಳಿಸಿದೆ. ಇದನ್ನು ಜಿಲ್ಲಾವಾರು ವಿಂಗಡಿಸಿ ರಾಜ್ಯದ 
ಎಲ್ಲಾ ಜಿಲ್ಲೆಗಳಿಗೆ 2010 - 11 ನೇ ಸಾಲಿಗೆ ಸಾಲ ನೀಡಿಕೆ ಗುರಿಯಾಗಿ ನಿಗದಿಪಡಿಸಬೇಕಾಗಿದೆ. 

ಎಸ್‌ಜಿಎಸ್‌ವೈ ಅಡಿ ಕೇಂದ್ರವು ತನ್ನ ಪಾಲಿನ ಅನುದಾನದ ಮೊದಲನೆಯ ಕಂತಿನ ಶೇ . 30ರಷ್ಟು ಅನುದಾನ ರೂ . 2844. 63 ನ್ನು 
ನೇರವಾಗಿ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಿದೆ. ಕೆಲವು ಜಿಲ್ಲಾ ಪಂಚಾಯತಿಗಳಲ್ಲಿ 2010 - 11 ನೇ ಸಾಲಿಗೆ ಯೋಜನೆಯಡಿ 
ಆರಂಭಿಕ ಶಿಲ್ಕು ಲಭ್ಯವಿರುತ್ತದೆ . ಈ ಹಿನ್ನೆಲೆಯಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್‌ಗಾರ್ ಯೋಜನೆಯನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಬೇಕಾಗಿರುವುದರಿಂದ 2010 -11 ನೇ ಸಾಲಿಗೆ ಕ್ರಿಯಾ ಯೋಜನೆಯನ್ನು ತಯಾರಿಸಬೇಕಾಗಿರುವುದರಿಂದ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 16 ಎಸ್‌ಜೆವೈ 2010 , ಬೆಂಗಳೂರು, ದಿನಾಂಕ: 28 - 05 - 2010 
ಎಸ್‌ಜಿಎಸ್‌ವೈ ಯಡಿ 2010 -11 ನೇ ಸಾಲಿಗೆ ಜಿಲ್ಲಾವಾರು ನಿಗದಿಪಡಿಸಿದ ಆರ್ಥಿಕ ಮತ್ತು ಭೌತಿಕ ಗುರಿಯನ್ನು ಇದಕ್ಕೆ ಲಗತ್ತಿಸಿರುವ 
ಅನುಬಂಧ 1, 2, 3 ಮತ್ತು 3ಎ ರಲ್ಲಿ ಹಾಗೂ ಅನುಬಂಧ 4 ರಲ್ಲಿ ಕ್ಲಸ್ಟರ್, ಅನುಬಂಧ 5 ರಲ್ಲಿ ಜಿಲ್ಲೆಯಲ್ಲಿ ತೆಗೆದುಕೊಳ್ಳಬಹುದಾದ ವಿವಿಧ 
ಚಟುವಟಿಕೆಗಳು , ಅನುಬಂಧ - 6 ರಲ್ಲಿ ಈ ಯೋಜನೆಯಲ್ಲಿ ತರಬೇತಿ ನೀಡಲು ತರಬೇತಿ ಕೇಂದ್ರಗಳನ್ನು ಗುರುತಿಸಿದೆ. 2010 -11 ನೇ ಸಾಲಿಗೆ 
ಮಾಹೆವಾರು ಮಾಡಬೇಕಾದ ಕ್ಯಾಲೆಂಡರ್ ಆಫ್ ಈವೆಂಟ್ ( ಪುಟ ಸಂಖ್ಯೆ 16 ರಿಂದ 23 ರ ವರೆಗೆ) ಕೂಡಾ ಲಗತ್ತಿಸಿದೆ. ಇದರಂತೆ ಎಲ್ಲಾ ಜಿಲ್ಲಾ 
ಪಂಚಾಯತಿಗಳು ಕ್ರಮ ವಹಿಸುವುದು . 

ಯೋಜನೆಯನ್ನು ಅನುಷ್ಠಾನಗೊಳಿಸುವಾಗ ಈ ಕೆಳಕಂಡ ಅಂಶಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದು. 
೦ ಯೋಜನೆಯಡಿ ಆರ್ಥಿಕ, ಭೌತಿಕ, ಸಾಲ ನೀಡಿಕೆ (ಕ್ರೆಡಿಟ್ ಮೊಬಿಲೈಸೇಷನ್ ) ಮತ್ತು ವರ್ಗಾವಾರು ಗುರಿಯನ್ನು 

ನಿಗದಿಪಡಿಸಿರುವಂತೆ ( ಅನುಬಂಧ 1, 2, 3 ಮತ್ತು 3ಎ) ಜಿಲ್ಲೆಗಳು ಪ್ರಗತಿಯನ್ನು ಸಾಧಿಸತಕ್ಕದ್ದು. 
ಸದರಿ ವರ್ಷದಲ್ಲಿ ಸಹಾಯಧನವನ್ನು ಗುಂಪು ಫಲಾನುಭವಿಗಳಿಗೆ ಮಾತ್ರ ನೀಡುವುದು. ಆದರೆ ವೈಯಕ್ತಿಕ ಫಲಾನುಭವಿಗಳಡಿ 

ಅಂಗವಿಕಲರಿಗೆ ಮಾತ್ರ ಸಹಾಯಧನವನ್ನು ನೀಡುವುದು. 
೦ ಎಸ್‌ಜಿಎಸ್‌ವೈ ಮಾರ್ಗಸೂಚಿಯಂತೆ, ಪರಿಶಿಷ್ಟ ಜಾತಿಗೆ ಶೇ . 42 , ಪರಿಶಿಷ್ಟ ಪಂಗಡಕ್ಕೆ ಶೇ . 8, ಮಹಿಳೆಯರಿಗೆ ಶೇ . 40, ಅಲ್ಪ 

ಸಂಖ್ಯಾತರಿಗೆ ಶೇ . 15 ಹಾಗೂ ಅಂಗವಿಕಲರಿಗೆ ಶೇ . 3 ರಷ್ಟು ಗುರಿಯನ್ನು ನೀಡಬೇಕಾಗಿದೆ. ಆದರೆ ಅಂಗವಿಕಲರಿಗೆ ಹೆಚ್ಚಿನ 
ಆದ್ಯತೆ ನೀಡುವ ದೃಷ್ಟಿಯಿಂದ ಶೇ . 4 ರಷ್ಟು ಗುರಿಯನ್ನು ನಿಗದಿಪಡಿಸಲಾಗಿದೆ. ಶೇಕಡಾವಾರು ಸೌಲಭ್ಯವನ್ನು 
ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯ ಕ್ರಿಯಾ ಯೋಜನೆ ತಯಾರಿಸಿ ಸರ್ಕಾರದ ಗಮನಕ್ಕೆ ತಂದು ಅನುಷ್ಠಾನಗೊಳಿಸತಕ್ಕದ್ದು. 

ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ಎಸ್‌ಜಿಎಸ್‌ವೈ ಸಭೆಯನ್ನು ಮಾರ್ಗಸೂಚಿಯನ್ವಯ ನಿಯತವಾಗಿ ಮಾಡುವುದು. 
೧ 2010 - 11ನೇ ಸಾಲಿನಲ್ಲಿ ಪ್ರೈಮರಿ ಚಟುವಟಿಕೆಗೆ ಶೇ . 70 ರಷ್ಟು (ಪ್ರೈಮರಿ ಚಟುವಟಿಕೆಗಳಾದ ಹೈನುಗಾರಿಕೆ ಮತ್ತು ಇತರೆ 

ಪ್ರಾಣಿಗಳ ಸಾಕಾಣಿಕೆ ಶೇ . 60 ರಷ್ಟು ಹಾಗೂ ನೀರಾವರಿ ಮತ್ತು ಭೂ ಆಧಾರಿತ ಚಟುವಟಿಕೆಗಳಿಗೆ ಶೇ . 10 ರಷ್ಟು) ಹಾಗೂ 
ಸೆಕೆಂಡರಿ ಮತ್ತು ಟರ್‌ಶಿಯರಿ ಚಟುವಟಿಕೆಗಳಿಗೆ ಶೇ 30 ರಷ್ಟನ್ನು ನಿಗದಿಪಡಿಸಲಾಗಿದೆ. ಜಿಲ್ಲೆಗಳು ಕ್ರಿಯಾ ಯೋಜನೆ 
ತಯಾರಿಸುವಾಗ, ಜಿಲ್ಲೆಯಲ್ಲಿನ ಪ್ರಮುಖ ಸೆಕೆಂಡರಿ ಮತ್ತು ಟರ್‌ಶಿಯರಿ ಚಟುವಟಿಕೆಗಳಿಗೆ ನಿಯಾಮಾನುಸಾರ ಆದ್ಯತೆ 
ನೀಡುವುದು. 
ಆಯಾ ಅಂಶಗಳಿಗೆ ನಿಗದಿ ಪಡಿಸಿದ ಅನುದಾನವನ್ನು ಕಡ್ಡಾಯವಾಗಿ ಆಯಾ ಅಂಶಗಳಿಗೆ ನೀಡಿ ಅನುಷ್ಠಾನಗೊಳಿಸುವುದು . 

ಒಂದು ಜಿಲ್ಲೆಯಿಂದ 4 - 5 ಕ್ಲಸ್ಟರ್ ಪದ್ಧತಿಯನ್ನು ಅಭಿವೃದ್ಧಿ ಪಡಿಸಿ ಅನುಷ್ಠಾನಗೊಳಿಸುವುದು . 
೦ ಕೇಂದ್ರ ಸರ್ಕಾರಕ್ಕೆ ಎರಡನೇ ಕಂತಿನ ಹಣ ಬಿಡುಗಡೆಗೆ ಪ್ರಸ್ತಾವನೆ ಕಳುಹಿಸುವ ಮುನ್ನ ಪ್ರಸಕ್ತ ಸಾಲಿನಲ್ಲಿ ಈ ಯೋಜನೆಯಡಿ 

ಜಿಲ್ಲೆಯಲ್ಲಿ ಲಭ್ಯವಿರುವ ಹಣದ ಶೇ 60 ರಷ್ಟು ವೆಚ್ಚ ಮಾಡಿರಬೇಕು. 
© 2009 - 2010 ನೇ ಸಾಲಿನ ಆಡಿಟ್ ವರದಿಯನ್ನು ಜುಲೈ ತಿಂಗಳಲ್ಲಿ ಕಳುಹಿಸುವುದು. 
ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್‌ಗಾರ್ ಯೋಜನೆಂ 

- ರು ಮಾಸಿಕ ಪ್ರಗತಿಯನ್ನು ನಿಗದಿತ 
ನಮೂನೆಗಳಲ್ಲಿ ಪ್ರತಿ ಮಾಹೆ 5ನೇ ತಾರೀಖಿನೊಳಗೆ ಕೇಂದ್ರ ಸರ್ಕಾರದ ವೆಬ್‌ಸೈಟ್‌ಗೆ ಅಪ್ -ಲೋಡ್ ಮಾಡಿ ಪ್ರತಿಯನ್ನು 
ಸ್ವಉದ್ಯೋಗಕಾರ್ಯಕ್ರಮಗಳ ಶಾಖೆಗೆ ತಲುಪುವಂತೆ ಕಳುಹಿಸಲು ಕೋರಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ . ರವಿಕುಮಾರ್ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


೦ 


ಅನುಬಂಧ - 1 
ಸ್ವರ್ಣ ಜಯಂತಿ ಗ್ರಾಮಸ್ವರೋಜ್‌ಗಾರ್ ಯೋಜನೆಯಡಿ 2010 - 2011 ನೇ ಸಾಲಿಗೆ ನಿಗದಿಗೊಳಿಸಿರುವ ಆರ್ಥಿಕ ಮತ್ತು ಭೌತಿಕ ಗುರಿ 


- 


*)2 


ಜಿಲ್ಲಾ 
ಪಂಚಾಯತಿಯ 

ಹೆಸರು 


2010 - 11ನೇ 

ಸಾಲಿನ 
ನಿಗದಿತ 
ಅನುದಾನ 


ಮೂಲ 
ಭೂತ 
ಸೌಕರ್ಯ 
ಅಭಿವೃದ್ಧಿ 
ಗಾಗಿ 


ತರಬೇತಿ 
ಗಾಗಿ 


ಸುತ್ತು ನಿಧಿ 


ఒట్టు 


ವಿಕಲ 


. 


ಸ್ವರೋಜ್ 


298.39 


716 


72 


164. 65 


40 


2 . 
3 . 


59. 68 
32. 93 

25 . 41 
176. 40 


127. 04 


29.84 
16 . 47 
12. 70 
88. 20 
70. 08 


ಸಹಾಯಧನ ನೀಡಿಕೆಗಾಗಿ 

ವೈಯಕ್ತಿಕ 
ಗುಂಪು ಅಂಗ 
ಸ್ವರೋಜ್ 

ವಿಕಲ 
ಗಾರಿಗಳಿಗೆ 

ಗಾರಿಗಳಿಗೆ 
179. 03 171. 87 

94.84 3. 95 | 
76. 22 73 .18 3. 05 
529.19 508. 02 21.17 | 
420. 47 403 . 65 16. 82 | 
298. 00 286. 08 11. 92 
350. 79 336. 76 14. 03 
371. 30 356. 45 14. 85 
168. 61 161. 86 6. 74 
195.03 | 187. 23 

7. 80 


878 


30 


881. 99 


700. 79 


140. 16 


99 . 33 


119 


337 


116. 93 
123. 77 


356 


149 


56. 20 


65. 01 


496. 67 
584. 65 
618. 84 
281. 01 
325. 05 
499.17 
271. 33 
402. 92 
251. 35 
398. 93 


78 


ಸಾಲ ನೀಡಿಕೆ ( ಕ್ರೆಡಿಟ್ ಮೊಬಿಲೈಜೆಷನ್ ) 

ವೈಯಕ್ತಿಕ 

ಅಂಗ 
ಗುಂಪು 
ಒಟ್ಟು 

ಗಳಿಗೆ 

ಸ್ವರೋಜ್ 

ಗಾರಿಗಳಿಗೆ 
491. 62 471. 96 19. 66 
271. 28 260. 43 10. 85 
209.31 | 200. 94 8. 37 
1453 .16 . 1395 . 03 

58.13 
1154. 62 1108. 43 46. 18 
818.31 

785 .58 32 . 73 
963 . 27 924.74 38. 53 
1019.60 978. 82 40. 78 
463. 00 444.48 18. 52 
535 .56 514.14 21.42 
822. 44 789 .54 32. 90 
447. 05 429.17 17. 88 
663 . 85 637.30 26. 55 
414. 12 39755 

16 .56 
657. 28 630. 99 26 . 29 
826.17 793.13 33. 05 
600 . 01 576. 01 24. 00 
717. 76 

689. 08 28. 71 
168.67 161. 92 

6. 75 
605. 06 | 580. 86 24.20 
1032.69 991. 39 41. 31 

781. 07 749. 83 31. 24 
951. 98 | 913. 90 38.08 


ರೂ . ಲಕ್ಷಗಳಲ್ಲಿ 
ಸರೋಜ್‌ಗಾರಿಗಳ ಸಂಖ್ಯೆ 

ವೈಯಕ್ತಿಕ 
ಒಟ್ಟು 

ಗುಂಪು ಅಂಗವಿಕ 
ಗುಂಪು 
ಸ್ವರೋಜ್ 

ಸ್ವರೋಜ್ 

ಗಳು | 
ಗಾರಿಗಳು 

ಗಾರಿಗಳು ಸರೋಜ್ 

ಗಾರಿಗಳಿಗೆ 
2134 

172 2062 
1178 95 | 1138 
909 73 
6308 508 6096 212 
50.12 404 4844 

168 
3552 285 3433 
4181 

4041 140 
4426 

4277 
2010 162 1942 

67 
2325 187 | 

2247 
3570 

120 
1941 156 1875 65 
2882 232 | 2785 
1798 145 1737 
2853 

2757 
3586 

3466 120 
2605 210 2517 
3116 251 3011 105 
732 59 708 
2627 212 | 2538 88 
4483 361 4332 150 
3391 273 

3277 | 

114 
4132 333 | 

3994 139 


99. 83 


299 . 50 | 


287.32 


ಬಾಗಲಕೋಟೆ 
ಬೆಂಗಳೂರು ಗ್ರಾ . 
ಬೆಂಗಳೂರು ನಗರ 

ಬೆಳಗಾಂ 
| 5 | ಬಳ್ಳಾರಿ 

ಬೀದರ್ 
ಬಿಜಾಪುರ 
ಚಾಮರಾಜನಗರ 
ಚಿಕ್ಕಮಗಳೂರು 
ಚಿಕ್ಕಬಳ್ಳಾಪುರ 

ಚಿತ್ರದುರ್ಗ 
12 ದಕ್ಷಿಣ ಕನ್ನಡ 
13 ದಾವಣಗೆರೆ 

ಧಾರವಾಡ 
15 . ಗದಗ್ 
| 16 | ಗುಲ್ಬರ್ಗಾ ** 
| 17 | ಹಾಸನ 

ಹಾವೇರಿ 
ಕೊಡಗು 

ಕೋಲಾರ 
21 ಕೊಪ್ಪಳ 
22 | ಮಂಡ್ಯ 
23 | ಮೈಸೂರು 


11 . 98 


288 


3450 


49. 67 
58.47 
61. 88 
28.10 
32.51 
49. 92 
27.13 
40.29 

25 .13 
39. 89 
50.14 
36. 42 
43. 56 
10. 24 
36. 72 


29. 84 | 
16.47 | 
12. 70 
88. 20 
70. 08 
49. 67 
58. 47 
61. 88 
28.10 
32 . 51 | 
49. 92 
27.13 | 
40.29 
25 .13 
39. 89 | 
50.14 
36. 42 
43. 56 
10.24 
36. 72 | 
62. 68 
47. 41 
57. 78 | 


97 


54.27 
80. 58 
50. 27 
79. 79 
100. 29 
72. 83 


156.29 
232. 08 
144. 78 
229. 79 | 


14 


60 


96 


230 
289 


501. 44 
364.17 


87 


162. 80 
241. 75 
150. 81 
239.36 | 
300. 86 
218.50 
261.38 

61.42 
220.34 
376.07 
284. 44 
346. 68 | 


6. 51 | 
9. 67 
6. 03 

9 .57 
12. 03 

8. 74 
10. 46 
2 .46 | 

8. 81 | 
15.04 | 
11.38 
13.87 | 


435 . 64 


25 


102 . 37 
367.24 


288. 83 
209, 76 
250. 93 

58.97 
211. 53 
361. 03 
273. 06 
332 . 81 ] 


87. 13 
20.47 

73 . 45 
123 . 36 
94. 81 


20 


626 . 79 


62 . 68 


47. 41 


474. 07 
577. 80 


115. 56 | 


57 . 78 | 


( ೨೮೯೭) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೬೧ 


340 | 
170 | 


142 

71 


289 | 


120 


24 ರಾಯಚೂರು 
25 . | ರಾಮನಗರ 
26 . ಶಿವಮೊಗ್ಗ 
27 ತುಮಕೂರು 

ಉಡುಪಿ 

ಉತ್ತರ ಕನ್ನಡ 
30 | ಯಾದಗಿರಿ ** 


590. 24 | - 
294.80 | 
502 . 08 
744. 23 | 
220. 90 
_ 313.00 | 

225 .12 
12642. 68 | 


118. 05 
58. 96 | 
100. 42 
148. 85 

44. 18 
62.60 | 

45. 02 
2528.54 | 


59. 02 | 
29. 48 | 
50. 21 
74.42 | 
22. 09 
31.30 | 

22. 51 
1264.27 | 


59. 02 | 
29.48 | 
50. 21 | 
74. 42 | 
22.09 
31.30 | 

22.51 
1264.27 | 


354.14 |( 
176. 88 | 
301. 25 | 
446. 54 | 
132 .54 
187. 80 | 
135 . 07 
7585 . 61 | 


339. 98 | 
169.80 | 
289. 20 | 
428.67 
127.24 
180. 29 | 
129. 67 
7282.18 | 


14. 17 972. 48 

7. 08 | 485 . 71 
12. 05 | 827. 23 
17. 86 | 1226.19 | 

_ 363. 95 
7.51 | 515. 70 | 
5.40 370 .91 | 
303. 42 | 20830. 08 | 


933 .58 | 
466.28 | 
794.14 | 
1177.14 | 
349.40 | 
495. 07 | 

356.07 
19996. 88 | 


38. 90 
19. 43 | 
33. 09 
49. 05 
14.56 | 
20.63 | 
14.84 
833. 20 | 


4221 | 
108 | 
3591 | 
5323 | 
1580 | 
2239 | 

1610 
90420 | 


4080 
2038 
3470 
5144 
1527 | 
2163 
1556 
87386 | 


_ 429 | 
127 | 
180 | 
130 | 
7282 


179 
53 


34 


3034 | 


**ಜಿಲ್ಲೆ ವಿಭಜನೆಯಾಗಿರುವುದರಿಂದ ತಾತ್ಕಾಲಿಕ ಗುರಿ ನಿಗದಿ ಪಡಿಸಲಾಗಿದೆ 
* ಜಿಲ್ಲೆಗಳು ಗುಂಪು ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದು. ವೈಯಕ್ತಿಕ - ಅಂಗವಿಕಲ ಸರೋಜ್‌ಗಾರಿಗಳಿಗೆ ಮಾತ್ರ ಪ್ರತಿ ಗುಂಪಿಗೆ 12 ಸರೋಜ್‌ಗಾರಿಗಳೆಂದು ಅಂದಾಜಿಸಲಾಗಿದೆ. 


ಅನುಬಂಧ - 2 
ಸ್ವರ್ಣ ಜಯಂತಿ ಗ್ರಾಮಸ್ತರೋಜ್‌ಗಾರ್ ಯೋಜನೆಯಡಿ 2010 - 2011 ನೇ ಸಾಲಿಗೆ ನಿಗದಿಗೊಳಿಸಿರುವ ಆರ್ಥಿಕ ಮತ್ತು ಭೌತಿಕ ಗುರಿ 


ರೂ . ಲಕ್ಷಗಳಲ್ಲಿ 


2009 - 10 ನೇ ಸಾಲಿನ ಅನುದಾನ 


ವರ್ಗಾವಾರು ನಿಗದಿತ ಅನುದಾನ ( ಸಹಾಯಧನ) 


ಕ್ರ. ಸಂ . 


ಜಿಲ್ಲಾ ಪಂಚಾಯತಿಯ 
ಹೆಸರು 


ಒಟ್ಟು 


ಕೇಂದ್ರದ 
ಪಾಲು 


ರಾಜ್ಯದ ಪಾಲು 


ಒಟ್ಟು 


ಪ. ಜಾತಿ 


ಪ. ವರ್ಗ 


ಅಲ್ಪಸಂಖ್ಯಾತರು 


ಇತರರು 


ಮಹಿಳೆಯರು 


ಅಂಗವಿಕಲರು 
(ವೈಯಕ್ತಿಕ ) 

7.16 


ಬಾಗಲಕೋಟೆ 


298. 39 


223. 79 


74. 60 


179. 03 


75.19 


14 .32 


26. 85 


57.29 


71. 61 


164. 65 


123. 49 


41. 16 


98. 79 


41.49 


7. 90 


14. 82 


31. 61 


39.52 


3. 95 


ಬೆಂಗಳೂರು ಗ್ರಾ . 
ಬೆಂಗಳೂರು ನಗರ 


127. 04 


95 . 28 


31. 76 


76. 22 


32 . 01 


6.10 


11. 43 


24. 39 


30.49 


3. 05 


ಬೆಳಗಾಂ 


881. 99 


661. 49 


220. 50 


529 .19 


222. 26 


42.34 


79 .38 


169.34 


211. 68 


21.17 


700. 79 


525 . 59 


175 . 20 


420. 47 


176 .60 


33. 64 


63 . 07 


134. 55 


168.19 


16 . 82 


ಬಳ್ಳಾರಿ 
ಬೀದರ್‌ 


496.67 


372.50 


124. 17 


298.00 


125 .16 


23. 84 


95 . 36 


119. 20 


11.92 


44. 70 
52.62 


ಬಿಜಾಪುರ 


584. 65 


438. 49 


146.16 


350. 79 


147. 33 


28. 06 


112 . 25 


140.32 


14. 03 


ಚಾಮರಾಜನಗರ 


618. 84 


464. 13 


15471 


371.30 


155 . 95 


29. 70 


55 . 70 


118. 82 


148.52 


14. 85 


ಚಿಕ್ಕಮಗಳೂರು 


281. 01 


210. 76 


70. 25 


168. 61 


70. 82 


13.49 


25. 29 | 


53. 95 


67. 44 


6. 74 


೨೯೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


ಭಾಗ - ೧ 


10 


325 . 05 


243. 79 


81. 26 


195 . 03 


81. 91 


15. 60 


29 . 25 


62. 41 | 


78. 01 


7. 80 


499. 17 


374.38 


124. 79 


299.50 


125 . 79 


23. 96 


44. 93 


95 . 84 


119. 80 


11. 98 


ಚಿಕ್ಕಬಳ್ಳಾಪುರ 
ಚಿತ್ರದುರ್ಗ 
ದಕ್ಷಿಣ ಕನ್ನಡ 
ದಾವಣಗೆರೆ 


271. 33 


203.50 


67. 83 


162.80 


68. 38 


13. 02 


24. 42 


52.10 


65 .12 


6. 51 


402. 92 


302.19 


100. 73 


241. 75 


101. 54 


19.34 


36. 26 


77.36 


96. 70 


9. 67 


ಧಾರವಾಡ 


251.35 


188. 51 


62 . 84 


150. 81 


63.34 


12. 06 


22. 62 


48. 26 


60. 32 


6. 03 


15 | 


ಗದಗ್ 


398. 93 


299 .20 


99. 73 


239.36 


100 . 53 


19.15 


35 .90 


76 .60 


95. 74 


9. 57 


501. 44 


376. 08 


126 .36 


300. 86 


126.36 


24. 07 


45 .13 


96. 28 


120. 35 


12. 03 


ಗುಲ್ಬರ್ಗಾ 
ಹಾಸನ 
ಹಾವೇರಿ 


364.17 


273. 13 


91. 04 


218.50 


91. 77 


17. 48 


32 . 78 


69. 92 


87. 40 


8. 74 


435. 64 


326. 73 


108.91 


261. 38 


109 . 78 


20 . 91 


39. 21 


83.64 


104. 55 


10. 46 


ಕೊಡಗು 


102 .37 


76. 78 


25 . 59 


61. 42 


25. 80 


4. 91 


9 . 21 


19. 66 


24. 57 


2.45 


༤༠༠༠༠༠༠༠༠༠༠༠༠༥མེར 


20 


ಕೋಲಾರ 


367. 24 


275. 43 


91. 81 


220. 34 


92 .54 


17.63 


33 . 05 


70. 51 


88.14 


8. 81 


21 


626. 79 


470 . 09 


156 . 70 


376. 07 


157. 95 


30. 09 


56. 41 


120. 34 


150. 43 


15 .04 


474. 07 


355. 55 


118. 52 


284.44 


22. 76 


42.67 


91. 02 


113. 78 


11.38 


ಕೊಪ್ಪಳ 
ಮಂಡ್ಯ 
ಮೈಸೂರು 
ರಾಯಚೂರು 


119.46 
145. 61 


23 


577. 80 


433 . 35 


144. 45 


346. 68 


27. 73 


52 . 00 


110. 94 


138. 67 


13. 87 


24 


590. 24 


442. 68 


147.56 


354.14 


148. 74 


28. 33 


53. 12 


113. 33 


141. 66 


14.17 


25 


ರಾಮನಗರ 


294. 80 


221. 10 


73 . 70 


176 .88 


74. 29 


14.15 


26. 53 


56.60 


70. 75 


7. 08 


26 


ಶಿವಮೊಗ್ಗ 


502 . 08 


375 . 56 


125 .52 


301. 25 


126. 52 


24. 10 


45 .19 


96. 40 


120. 50 


12 . 05 


27 


ತುಮಕೂರು 


744. 23 


558.17 


186. 06 


446.54 


187. 55 


33 . 72 


66. 98 


142.89 


178. 61 


17. 86 


28 


ಉಡುಪಿ 


220. 90 


163 . 67 


53 . 23 


132.54 


53 .67 


10. 60 


19.88 


42. 41 


53. 02 


5. 30 


29 


ಉತ್ತರ ಕನ್ನಡ 


313. 00 


234. 75 


78. 25 


187. 80 


78. 88 


15. 02 


28. 17 


60 .10 


75.12 


7. 51 


30 | 


ಯಾದಗಿರಿ 


225 .12 


168. 84 


56. 28 


135. 07 


56. 73 


10. 91 


20. 26 


43. 22 


54. 03 


5 . 40 


12642.68 


9482 . 00 


3160. 68 


7585. 61 


3183 . 96 


606. 85 


1137.84 


2427. 39 


3034 .34 


303. 42 


ಭಾಗ- ೧ 


೨೯೬೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೮, ೨೦೧೦ 

ಅನುಬಂಧ - 3 
ಸ್ವರ್ಣ ಜಯಂತಿ ಗ್ರಾಮಸ್ವರೋಜ್‌ಗಾರ್ ಯೋಜನೆಯಡಿ 2010- 2011 ನೇ ಸಾಲಿಗೆ ನಿಗದಿಗೊಳಿಸಿರುವ ವರ್ಗಾವಾರು ಭೌತಿಕ ಗುರಿ 


ರೂ . ಲಕ್ಷಗಳಲ್ಲಿ 


8(Q 


ಜಿಲ್ಲಾ ಪಂಚಾಯತಿಯ 

ಹೆಸರು 


ಗುಂಪುಗಳು (ಸಂಖ್ಯೆಗಳಲ್ಲಿ) 
ಪ. ಜಾತಿ ಪ.ವರ್ಗ | ಅಲ್ಲ 

ಸಂಖ್ಯಾತರು 


ಗುಂಪು ಸ್ವಜೋಜ್‌ಗಾರಿಗಳು (ಸಂಖ್ಯೆಗಳಲ್ಲಿ) 
ಪ. ವರ್ಗ ಅಲ್ಪ 

ಇತರರು 
ಸಂಖ್ಯಾತರು 


ವೈಯಕ್ತಿಕ 

ಅಂಗ 
ವಿಕಲರು 


ಮಹಿಳೆ 


ಒಟ್ಟು 


ಒಟ್ಟು 


| ಪ . ವರ್ಗ 


ಇತರರು 


ಪ. ಜಾತಿ 


ಒಟ್ಟು 


ಮಹಿಳೆಯರು 


ಯರು 


| | ಬಾಗಲಕೋಟೆ 


26 


_ 55 


2062 


877 


167 


313 


660 


823 


2134 


ಬೆಂಗಳೂರು ಗ್ರಾ . 


1138 


484 


92 


173 


364 


455 


1178 


ಬೆಂಗಳೂರು ನಗರ 


878 


373 


133 


281 


351 


909 


4 | ಬೆಳಗಾಂ 


203 


6096 


2591 


494 


927 


1951 


2439 


6308 


ಬಳ್ಳಾರಿ 


161 


4844 


2059 


392 


736 


1550 


1938 


168 


5012 


404 
286 


6 | ಬೀದರ್ 


114 


3433 


1459 


278 


1099 


1373 


119 


3552 


7 


| 


ಬಿಜಾಪುರ 


337 | 


4041 


1717 


327 


614 


1293 


1616 


140 


4181 


8 | ಚಾಮರಾಜನಗರ 


356 


143 


4277 


1818 


346 


650 


1369 


1711 


149 


4426 


| ಚಿಕ್ಕಮಗಳೂರು 


162 


1942 


826 


157 


295 


622 


777 


2010 


10 | ಚಿಕ್ಕಬಳ್ಳಾಪುರ 


187 


2247 


955 


182 


342 


119 


899 


2325 


11 | ಚಿತ್ರದುರ್ಗ 


288 


3450 


1466 


279 


524 


1104 


1380 


3570 


12 | ದಕ್ಷಿಣ ಕನ್ನಡ 


156 


1875 


797 


152 


285 


600 


750 


1941 


65 
97 


13 | ದಾವಣಗೆರೆ 


| 


232 


97 


19 ( 


35 


74 | 


93 | 


2785 | 


1184 | 


226 


423 


891 


1114 


2882 


೨೯೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


ಭಾಗ - ೧ 


14 | ಧಾರವಾಡ 


| 


58 | 


1737 


738 | 


264 


_ 556 


695 


60 


1798 


15 | ಗದಗ್ 


230 


2757 


1172 


223 


882 


1103 


- 96 


2853 


16 | ಗುಲ್ಬರ್ಗಾ 


289 


3466 


1473 


281 


1109 


1386 


120 


3586 


| ಹಾಸನ 


210 


67 


2517 


1070 


204 


383 


805 


1007 


2605 


18 | ಹಾವೇರಿ 


251 


- 30 


_ 3011 


1280 


244 


458 


964 


1204 


3116 


19 | ಕೊಡಗು 


59 


708 


301 


57 


108 


226 


283 


732 


212 


68 


2538 


1079 


206 


386 


812 


1015 


2627 


20 |ಕೋಲಾರ 
21 | ಕೊಪ್ಪಳ 


361 | 


116 


4332 


1841 


351 


659 


1386 


1733 


4483 


| ಮಂಡ್ಯ 


273 


87 


3277 


1393 


265 


498 


1049 


1311 


114 


3391 


23 | ಮೈಸೂರು 


333 | 


107 


3994 


1697 


323 


607 


1278 


1598 


139 


4132 


24 | ರಾಯಚೂರು 


340 


109 


4080 


1734 


330 


620 | 


1306 


1632 


142 


4221 


25 | ರಾಮನಗರ 


170 


54 


2038 


866 


165 


652 


815 


2108 


26 | ಶಿವಮೊಗ್ಗ 


289 


_ Q ? 


3470 


1475 


281 


೧ 
| | 


Il11 


1388 


3591 


27 ತುಮಕೂರು 


429 | 


137 


5144 


2186 


417 


782 


1646 


2058 


_ 179 


5323 


28 | ಉಡುಪಿ 


127 


1527 


649 


124 


232 


489 


611 


1580 


29 | ಉತ್ತರ ಕನ್ನಡ 


180 


2163 


919 


175 


329 


692 


865 


2239 


30 | ಯಾದಗಿರಿ 


130 


1556 


661 


126 


237 


498 


622 


1610 


7282 


3059 | 583 | 


1092 


2330 


2913 


87386 


37139 


7078 


13283 


27964 


34954 


3034 | 


90420 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ನವೆಂಬರ್ ೧೮, ೨೦೧೦ 


೨೯೬೫ 


ಅನುಬಂಧ - 3ಎ 
ಸ್ವರ್ಣ ಜಯಂತಿ ಗ್ರಾಮಸ್ವರೋಜ್‌ಗಾರ್ ಯೋಜನೆಯಡಿ 2010-2011 ನೇ ಸಾಲಿಗೆ ನಿಗದಿಗೊಳಿಸಿರುವ ಗುರಿ 


ರೂ . ಲಕ್ಷಗಳಲ್ಲಿ 


ಸುತ್ತುನಿಧಿ 


ತರಬೇತಿ 


ಗ್ರೇಡ್ 1 ಮತ್ತು 2 ರ 

ಹಂತಕ್ಕೆ ತರಬೇಕಾದ 
ಸ್ವಸಹಾಯ ಸಂಘಗಳ 

ಗುರಿ 


ಫೆಡರೇಷನ್ ರಚನೆ ಮಾಡಬೇಕಾದ ಗುರಿ 


ಜಿಲ್ಲಾ 


ತ 


ಪಂಚಾಯತಿಯ 

ಹೆಸರು 


ರಚಿಸಬೇಕಾದ 
ಸ್ವಸಹಾಯ 
ಸಂಘಗಳು 


ಅರ್ಜಿಗಳನ್ನು 
ಬ್ಯಾಂಕುಗಳಿಗೆ 
ಕಳುಹಿಸಬೇಕಾದ 

ಗುರಿ 


ಬಡತನ 
ರೇಖೆಯಿಂದ 

ಮೇಲೆ 
ಬರಬೇಕಾದವರ 

ಗುರಿ 
( ಬಿಪಿಎಲ್‌ನಿಂದ 
ಎಪಿಎಲ್ ಗೆ) 


ಆರ್ಥಿಕ 


ಆರ್ಥಿಕ 


ಪ್ರತಿ 


ಗುರಿ 


ಗುರಿ 


ಭೌತಿಕ 

ಗುರಿ 
( SHGs) 


ಗ್ರೇಡ್ 1 


ಭೌತಿಕ 

ಗುರಿ 
( ಸ್ವರೋಜ್ 
ಗುರಿಗಳು 


ಗ್ರೇಡ್ 
2 ಗುರಿ 


ಒಟ್ಟು 
ಗುರಿ 


ಪ್ರತಿ 
ಹೋಬಳಿಗೆ 
ಮೂರರಂತೆ 


ತಾಲೂಕಿಗೆ 
ಒಂದರಂತೆ 


ಗುರಿ 


( ರೂ . 
ಲಕ್ಷಗಳಲ್ಲಿ) 
29. 84 


( ರೂ . 
ಲಕ್ಷಗಳಲ್ಲಿ) 

29. 84 


ಬಾಗಲಕೋಟೆ 


298 


2134 


344 


298 


172 


258 


504 


ಬೆಂಗಳೂರು ಗ್ರಾ . 


16. 47 


165 


16 .47 


1178 


190 


165 


95 


142 


372 


ಬೆಂಗಳೂರು ನಗರ 


12. 70 


127 


12. 70 


909 


146 


127 


110 


216 


ಬೆಳಗಾಂ 


88. 20 


882 


88. 20 


6308 


1016 


882 


308 


762 


1224 


ಬಳ್ಳಾರಿ 


70. 08 


701 


70 . 08 


5012 


807 


701 


404 


605 


1224 


ಬೀದರ್‌ 


49. 67 


497 


49. 67 


3552 


572 


497 


286 


429 


858 


58. 47 


585 


58.47 


4181 


674 


S83 


337 


505 


732 


ಬಿಜಾಪುರ 
ಚಾಮರಾಜನಗರ 


--------------| 


61. 88 


619 


61. 88 


4426 


713 


619 


356 


335 


990 


ಚಿಕ್ಕಮಗಳೂರು 


28.10 


281 


28.10 


2010 


324 


281 


162 


243 


444 


32. 51 


325 


32. 51 


2325 


374 


325 


187 


281| 


90 || 


90 


504 


49. 92 


499 


49. 92 


3570 


575 


499 


288 


431 


1974 


| ಚಿಕ್ಕಬಳ್ಳಾಪುರ 
11 | ಚಿತ್ರದುರ್ಗ 
12 ದಕ್ಷಿಣ ಕನ್ನಡ 

ದಾವಣಗೆರೆ 


27.13 


271 


27.13 


1941 


313 


271 


156 


234 


234 


56 


492 


40. 29 


403 


40.29 


2882 


464 


403 


232 


348 


78 


702 


ಧಾರವಾಡ 


25 .13 


251 


25 .13 


1798 


1798 1 . 


290 


251 


145 


217 


47s 


492 


೨೯೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


ಭಾಗ - ೧ 


15 


ಗದಗ್ 


39. 89 


399 


39. 89 


2853 


460 


399 


230 


345 


38 


576 


16 | ಗುಲ್ಬರ್ಗಾ 


50.14 


501 


50. 14 


3586 


578 


301 


289 


433 


154 


900 


ಹಾಸನ 


36. 42 


364 


36. 42 


2608 


420 


364 


210 


315 


122 


600 


18 ಹಾವೇರಿ 


ಹಾವೇರಿ 


43. 56 


436 


43.56 


3116 


502 


436 


231 


376 


64 


546 


ಕೊಡಗು 


10. 24 


102 


10.24 


732 


118 


102 


59 


88 


222 


20 


ಕೋಲಾರ 


36. 72 


367 


36. 72 


2627 


423 


367 


212 


317 


504 


ಕೊಪ್ಪಳ 


62. 68 


627 


62. 68 


4483 


722 


627 


361 


542 


64 


990 


ಮಂಡ್ಯ 


47.41 


474 


47. 41 


3391 


546 


474 


273 


410 


100 


966 


57. 78 


578 


57. 78 


4132 


666 


S78 


333 


499 


106 


780 


23 ಮೈಸೂರು 
24 | ರಾಯಚೂರು 


59 . 02 


590 


59. 02 


4221 


680 


590 


340 


510 


116 


1110 


25 


ರಾಮನಗರ 


29. 48 


295 


29. 48 


2108 


340 


295 


170 


255 


372 


50. 21 


502 


50. 21 


3591 


378 


502 


289 


434 


127 


786 


26 ಶಿವಮೊಗ್ಗ 
27 ತುಮಕೂರು 


74. 42 


744 


74. 42 


S323 


857 


744 


429 


643 


160 


150 


1308 


28 . 


ಉಡುಪಿ 


22.09 | 


221 


22.09 | 


1580 


254 


221 


127 


191 


30 


27 


354 


31.30 


313 


31. 30 


2239 


361 


313 


180 


270 


116 


105 


246 


29 | ಉತ್ತರ ಕನ್ನಡ 

ಯಾದಗಿರಿ 


30 | 


22 . 51 


225 


22 .51 


1610 


259 


225 


130 


193 


116 


105 


246 


_ 195 | 
10923 


16 | 
2411 | 


| 
176 


1264. 27 


12643 


1264. 27 


90420 


14564 


_ 12643 


7282 


2235 | 


20988 


ಅನುಬಂಧ - 4 
ಸರ್ಣ ಜಯಂತಿ ಗ್ರಾಮಸ್ತರೋಜ್‌ಗಾರ್ ಯೋಜನೆಯಡಿ 2010 - 2011 ನೇ ಸಾಲಿನಲ್ಲಿ ಗುರುತಿಸಿದ ಕಸ್ತರ್‌ 


| ಬೆಳಗಾಂ 


[ ಬಾಗಲಕೋಟೆ 


ಬಿಜಾಪುರ 


| ಚಾಮರಾಜನಗರ 


ಚಿತ್ರದುರ್ಗ 


ಮೈಸೂರು 


ಕೊಲ್ಲಾಪುರಿ ಚಪ್ಪಲಿಗಳು 
ಸೆಣಬಿನ ಉತ್ಪನ್ನಗಳು 
ಕುಂಬಾರಿಕೆ 
ಸಿದ್ಧ ಉಡುಪು 
ಎರೆಹುಳು ಗೊಬ್ಬರ ತಯಾರಿಕೆ 
ಇಳಕಲ್ ಸೀರೆ ನೇಯ 
ಎರೆಹುಳು ಗೊಬ್ಬರ ತಯಾರಿಕೆ 
ಸಿದ್ಧ ಉಡುಪು 
ಕತ್ತಾಳೆ ಉತ್ಪನ್ನಗಳು 
| ಸಿದ್ಧ ಉಡುಪು ತಯಾರಿಕೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಗನ್ನಿ ಬ್ಯಾಗ್ 
ಸೀಸಲ್ ಫೈಬರ್ ಕ್ರಾಫ್ 
ತೆಂಗಿನ ನಾರಿನ ಉತ್ಪನ್ನ 
ಕೈ ಕಸೂತಿ 
ಸಿದ್ಧ ಉಡುಪು 
ಎರೆಹುಳು ಗೊಬ್ಬರ ತಯಾರಿಕೆ 
ಮೊಳಕಾಲೂರು ಸೀರೆ (ರೇಷೆ) 
| ಬಾಳೆ ನಾರಿನ ವಸ್ತುಗಳ ತಯಾರಿಕೆ 
ಕಂಬಳಿ ನೇಯ್ದೆ. 
ತೆಂಗಿನ ನಾರಿನ ಉತ್ಪನ್ನ 
ತರಕಾರಿ, ಹಣ್ಣು ಮತ್ತು ಹೂವು ಶೈತ್ಯಾಗಾರ 
ತೆಂಗಿನ ಮೊರಕೆ 
ಸಿದ ಉಡುಪು 
ಎರೆಹುಳು ಗೊಬ್ಬರ ತಯಾರಿಕೆ 
ಮೆಣಸಿನಕಾಯಿಪುಡಿ 
ಅಗರಬತ್ತಿ 
ಕುಂಬಾರಿಕೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಸಿದ್ಧ ಉಡುಪು 
ಕಸೂತಿ 
ಬಿದರಿವೇರ್ 
ಗಂಧದ ಮತ್ತು ಕರಕುಶಲ ವಸ್ತುಗಳ ತಯಾರಿಕೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಸಿದ್ಧ ಉಡುಪು 
ಕಸೂತಿ 
ಎರೆಹುಳು ಗೊಬ್ಬರ ತಯಾರಿಕೆ 
ಸಿದ್ಧ ಉಡುಪು 
ಕಿನ್ನಾಳಗೊಂಬೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಫ್ಯಾಷನ್ ಡಿಸೈನ್ 
ಕುಂಬಾರಿಕೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಸಿದ್ಧ ಉಡುಪು 
ಬಿದರು ಉತ್ಪನ್ನ 
ಲಾವಂಚ ಎಣ್ಣೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಸಿದ್ಧ ಉಡುಪು 
ಕಾಫಿ ಕಾಂಡದ ವಿವಿಧ ರೀತಿಯ ಗೃಹಾಲಂಕಾರ ವಸ್ತುಗಳು 
ಎರೆಹುಳು ಗೊಬ್ಬರ ತಯಾರಿಕೆ 
ಸಿದ ಉಡುಪು 
ಕುಂಬಾರಿಕೆ 
ಸಾಮುದಾಯಿಕ ಕೃಷಿಕಾ ತೋಟಗಾರಿಕೆ 
ಹುಣಸೆ ಸಂಸ್ಕರಣಾ ಘಟಕ 
ಸಿದ್ಧ ಉಡುಪು 

( ೨೮೯೭) 


( 7 


ಬೀದರ್ 


ಧಾರವಾಡ 


| 9 | ಕೊಪ್ಪಳ 


| 10 ಉತ್ತರ ಕನ್ನಡ 


| 11 | ಶಿವಮೊಗ್ಗ 


| 12 | ಹಾಸನ 


| 13 | ಕೋಲಾರ 


೨೯೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


ಭಾಗ - ೧ 


14 | ಗದಗ್ 


15 | ಚಿಕ್ಕಮಗಳೂರು 


16 | ಕೊಡಗು 


| 17 | ಗುಲ್ಬರ್ಗಾ 


| 18 | ದಕ್ಷಿಣ ಕನ್ನಡ 


| 19 | ಹಾವೇರಿ 


ಎರೆಹುಳು ಗೊಬ್ಬರ ತಯಾರಿಕೆ 
ಬಯೋ ಫರ್ಟಿಲೈಸರ್ - ಗೊಬ್ಬರ ಉತ್ಪನ್ನಗಳು 
ನೀರು ಪರೀಕ್ಷಾ ಘಟಕ 
ಮಾರ್ಜಾಕ 
ಪೌಷ್ಟಿಕ ಆಹಾರ 
ನೇಯ್ದೆ. 
ಬಡಗಿ 
ಸಿದ್ಧ ಉಡುಪು 
ಎರೆಹುಳು ಗೊಬ್ಬರ ತಯಾರಿಕೆ 
ಪುಷೋದ್ಯಮ 
ಜೇನು ಸಾಕಾಣಿಕೆ 
ಸಿದ್ಧ ಉಡುಪು ತಯಾರಿಕೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಗುಡಿ ಕೈಗಾರಿಕೆ 
ಔಷಧ ಮತ್ತು ಸುಗಂಧ ಸಸ್ಯಗಳು, ಜೇನು ಸಾಕಾಣಿಕೆ ಮತ್ತು ಪುಷೋದ್ಯಮ 
ಸಿದ್ಧ ಉಡುಪು 
ಎರೆಹುಳು ಗೊಬ್ಬರ ತಯಾರಿಕೆ 
ರೇಷೆ 
ಸಿದ್ಧ ಉಡುಪು 
ಎರೆಹುಳು ಗೊಬ್ಬರ ತಯಾರಿಕೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಬಲೆ ನೇಯ್ದೆ. 
| ಸಿದ್ಧ ಉಡುಪು 
| ಫಿನಾಯಿಲ್, ಮಾರ್ಜಕ ತಯಾರಿಕೆ ಮತ್ತು ಸಿದ್ಧ ಉಡುಪು 

ಹೈನುಗಾರಿಕೆ ಮತ್ತು ಮೊಲ ಸಾಕಾಣಿಕೆ 
| ಕುಂಬಾರಿಕೆ 

ನೇಯ 
| ಕಂಬಳಿ ನೇಯ 
ಆಹಾರ ( ಶ್ಯಾವಿಗೆ) 
ಎರೆಹುಳು ಗೊಬ್ಬರ ತಯಾರಿಕೆ 
ಸಿದ್ಧ ಉಡುಪು 
ಅಗರಬತಿ 
| ಹೈನುಗಾರಿಕೆ 
| ಹಪ್ಪಳ ತಯಾರಿಕೆ 

ಲಂಬಾಣಿ ಉಡುಪು 
| ಎರೆಹುಳು ಗೊಬ್ಬರ ತಯಾರಿಕೆ 

ಸಿದ್ಧ ಉಡುಪು 
| ಬಾಳೆ ನಾರಿನ ಉತನ್ನ 

ಕಲ್ಲು ಕೆತ್ತನೆ 
| ವಿದ್ಯುತ್ ಮಗ 
| ಎರೆಹುಳು ಗೊಬ್ಬರ ತಯಾರಿಕೆ 

ಸಿದ್ಧ ಉಡುಪು 
| ಕೈಮಗ್ಗ, ವಿದ್ಯುತ್ ಮಗ್ಗ 
| ಕೈಮರ 

ರೇಷ್ಮೆ ನೇಯ್ದೆ. 
| ಎರೆಹುಳು ಗೊಬ್ಬರ ತಯಾರಿಕೆ 

ಸಿದ್ಧ ಉಡುಪು 
| ನಾರಿನ ಉತನಗಳು 

ಉಣ್ಣೆ ನೇಯ್ದೆ. 
| ಕೋಳಿ ಸಾಕಾಣಿಕೆ 

ಪುಷೋದ್ಯಮ ಮತ್ತು ಅಣಬೆ ಬೇಸಾಯ 
| ಕುಂಬಾರಿಕೆ 

ಆಹಾರ ಉತ್ಪನ್ನ 
| ಎರೆಹುಳು ಗೊಬ್ಬರ ತಯಾರಿಕೆ 
| ಸಿದ್ಧ ಉಡುಪು 
| ನೇಯ್ದ 
| ಕೈಮಗ್ಗೆ 
| ಕೈಮರ 
| ಹೈನುಗಾರಿಕೆ 
| ಎರೆಹುಳು ಗೊಬ್ಬರ ತಯಾರಿಕೆ 
| ಸಿದ್ಧ ಉಡುಪು 


| 20 | ಬಳ್ಳಾರಿ 


| 


| 


| 


| 


| 21 | ಮಂಡ 


| 22 | ತುಮಕೂರು 


| 


| 23 | ಬೆಂಗಳೂರು ( ನ ) 


| 


| 


| 
| 


| 
| 
| 


|| 


| 24 | ಉಡುಪಿ 

| 
| | 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೬೯ 


25 | ಬೆಂಗಳೂರು ( ಗಾ ) 


26 | ರಾಯಚೂರು 


| ದಾವಣಗೆರೆ 


28 | ಚಿಕಬಳ್ಳಾಪುರ 


ಟೆರಾಕೋಟ 
ಪುಷೋದ್ಯಮ 
ರೇಷೆ, ರೇಷ್ಮೆ ನೇಯ್ದೆ. 
ಪ್ಲಾಸ್ಟಿಕ್ ಹೂ 
ಸಿದ್ಧ ಉಡುಪು 
ಗೊಂಬೆ ತಯಾರಿಕೆ 
ಕುಂಬಾರಿಕೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಕಾಂಡಿಮೆಂಟ್ ಮತ್ತು ಸಂಚಾರಿ ಉಪಾಹಾರ 
ರೇಷ್ಮೆ ಹೂವಿನ ಹಾರ ತಯಾರಿಕೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಅಗರಬತ್ತಿ 
ಸಿದ್ಧ ಉಡುಪು 
ಎರೆಹುಳು ಗೊಬ್ಬರ ತಯಾರಿಕೆ 
ಸಿದ್ಧ ಉಡುಪು 
ಅಗರಬತ್ತಿ 
ಸಾಮುದಾಯಿಕ ಕೃಷಿ ತೋಟಗಾರಿಕೆ 
ಹುಣಸೆ ಸಂಸ್ಕರಣಾ ಘಟಕ 
ಸಿದ್ಧ ಉಡುಪು 
ಎರೆಹುಳು ಗೊಬ್ಬರ ತಯಾರಿಕೆ 
ಬಯೋ ಫರ್ಟಿಲೈಸರ್ - ಗೊಬ್ಬರ ಉತ್ಪನ್ನಗಳು 
| ನೀರು ಪರೀಕ್ಷಾ ಘಟಕ | 

ಮಾರ್ಜಾಕ 
ಪೌಷ್ಟಿಕ ಆಹಾರ 
ಪುಷೋದ್ಯಮ 
ರೇಷ್ಮೆ, 
ಪ್ಲಾಸಿಕ್ ಹೂ 
ಸಿದ್ಧ ಉಡುಪು 
ಗೊಂಬೆ ತಯಾರಿಕೆ 
ಕುಂಬಾರಿಕೆ 
ಎರೆಹುಳು ಗೊಬ್ಬರ ತಯಾರಿಕೆ 
ಕಾಂಡಿಮೆಂಟ್ಸ್ ಮತ್ತು ಸಂಚಾರಿ ಉಪಾಹಾರ 
ರೇಷ್ಮೆ ನೇಯ್ದೆ. 
ರೇಷ 
ಸಿದ್ಧ ಉಡುಪು 
ಎರೆಹುಳು ಗೊಬ್ಬರ ತಯಾರಿಕೆ 


29 | ರಾಮನಗರ 


| 30 | ಯಾದಗಿರಿ 


h 
) 


ಅನುಬಂಧ - 5 
ಸ್ವರ್ಣ ಜಯಂತಿ ಗ್ರಾಮಸ್ತರೋಜ್‌ಗಾರ್ ಯೋಜನೆಯಡಿ 2010 - 2011 ನೇ ಸಾಲಿನಲ್ಲಿ ನಿಗದಿಪಡಿಸಿ ಚಟುವಟಿಕೆಗಳು ಗುರಿ 

ಚಟುವಟಿಕೆಗಳು 

ಸೆಕೆಂಡರಿ ಮತ್ತು ಟರ್‌ಶಿಯರಿ 
ಪ್ರೈಮರಿ ( ಶೇ . 70) 

( ಶೇ . 70) 
ಕ್ಯ | ಜಿಲ್ಲಾ ಪಂಚಾಯತಿಯ 
ಹೆಸರು ಹೈನುಗಾರಿಕೆ, ಕುರಿ , ಕೋಳಿ, ನೀರಾವರಿ ಮತ್ತು ಭೂ 

ಜಿಲ್ಲೆಯಲ್ಲಿನ ಪ್ರಮುಖ 

ಸೆಕೆಂಡರಿ ಮತ್ತು 
ಹಂದಿ ಸಾಕಾಣಿಕೆಗಳು ಆಧಾರಿತ ಚಟುವಟಿಕೆ 

ಒಟ್ಟು 

ಟರ್‌ಶಿಯರಿ 
( ಶೇ . 60 ರಷ್ಟು) | ( ಶೇ . 10 ರಷ್ಟು) 

ಚಟುವಟಿಕೆಗಳಿಗೆ ( ಶೇ . 30 ) 
1 | 

2 | 3 | 4 | 5 

| 

6 
1 ] ಬಾಗಲಕೋಟೆ | 103 | 17 | 

52 

172 
( 2 | ಬೆಂಗಳೂರು ಗ್ರಾ . | 

57 

| 10 | 29 | 

95 
( 3 | ಬೆಂಗಳೂರು ನಗರ 

44 7 

22 

73 
| 4 | ಬೆಳಗಾಂ 

| 305 

| 51 | 

152 

| 

508 
[ 5 ] ಬಳಾರಿ 

| 242 40 121 

404 
| 6 | ಬೀದರ್ 

| 172 29 | 

86 

| 

286 
| 7 | ಬಿಜಾಪುರ | * 202 | 34 | 101 

| 
[ 8 ] ಚಾಮರಾಜನಗರ | 214 | 36 | 

107 

356 
| 9 | ಚಿಕ್ಕಮಗಳೂರು | 

97 

| 16 | 49 

| 

162 
| 10 | ಚಿಕ್ಕಬಳ್ಳಾಪುರ | 

112 | 19 | 56 1 

187 


337 


೨೯೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


ಭಾಗ - ೧ 


173 
94 


( 


47 


139 


288 
156 
232 
145 
230 
289 
210 | 
251 


138 


173 
- 126 
- 151 


35 


59. 


- 127 


212 


ಚಿತ್ರದುರ್ಗ 
ದಕ್ಷಿಣ ಕನ್ನಡ 
ದಾವಣಗೆರೆ 
ಧಾರವಾಡ 
ಗದಗ್ 
ಗುಲ್ಬರ್ಗಾ 
ಹಾಸನ 
ಹಾವೇರಿ 
ಕೊಡಗು 
ಕೋಲಾರ 

ಕೊಪ್ಪಳ 
| 22 | ಮಂಡ 

ಮೈಸೂರು 
ರಾಯಚೂರು 
ರಾಮನಗರ 
ಶಿವಮೊಗ್ಗ 
ತುಮಕೂರು 
ಉಡುಪಿ 
ಉತ್ತರ ಕನ್ನಡ 
ಯಾದಗಿರಿ 
ಒಟ್ಟು : 


64 
108 
82 
100 


217 
164 
200 
204 
102 


361 
273 


333 


102 
S1 


173 


87 


43 


129 


257 
76 
108 


340 
170 | 
289 
429 
127 
180 
130 
7282 


13 


38 


18 


54 


13 


78 
4369 


39 
2185 


728 


| 


ಅನುಬಂಧ - 6 


ಸ್ವರ್ಣ ಜಯಂತಿ ಗ್ರಾಮಸ್ತರೋಜ್‌ಗಾರ್ ಯೋಜನೆಯಡಿ 2010 - 2011 ನೇ ಸಾಲಿಗೆ ಗುರುತಿಸಿದ 

ತರಬೇತಿ ಸಂಸ್ಥೆಗಳು ಮತ್ತು ವಿಳಾಸ 


ತರಬೇತಿ ಸಂಸ್ಥೆಗಳ ಹೆಸರು ಮತ್ತು ವಿಳಾಸ 
ಬಿ. ವಿ . ವಿ . ಸಂಘ ಇಂಗ್ - ವೈಶ್ಯ ಬ್ಯಾಂಕ್ ರೂಡ್ ಸೆಟ್ ಸಂಸ್ಥೆ, 
ಬಿವಿವಿ ಸಂಘ ಕ್ಯಾಂಪಸ್, ಬಸ್ ನಿಲ್ದಾಣ ರಸ್ತೆ ಹತ್ತಿರ ಬಾಗಲಕೋಟೆ- 587 101 
ರೂಡ್ಸೆಟ್ ಸಂಸ್ಥೆ, 
ಅರಿಶಿನಕುಂಟೆ - 562 123 , ನೆಲಮಂಗಲ ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ 
| ಕೆನರಾ ಬ್ಯಾಂಕ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್ ಫಾರ್ ಮೈಕ್ರೋ ಫೈನಾನ್ಸ್, 
ಸೋನಹಳ್ಳಿಪುರ, ಬೆಂಗಳೂರು ( ಗ್ರಾ ) 
ಸಿಂಡಿಕೇಟ್ ರೂರಲ್ ಇನ್‌ಸ್ಟಿಟ್ಯೂಟ್ ಫಾರ್ ಎಂಟರ್‌ಪ್ರಿನರಶಿಪ್ ಡೆವಲಪ್‌ಮೆಂಟ್ ( ಎಸ್‌ಐಆರ್‌ಡಿ), 
ಡಿಐಸಿಡಿ ಬಿಲ್ಡಿಂಗ್ , ಇಂಡಸ್ಟ್ರಿಯಲ್ ಎಸ್ಟೇಟ್, ಉದಪಮ್‌ಬಾಗ್ - ಬೆಳಗಾಂ - 583 102 
ಸಿಂಡಿಕೇಟ್ ರೂರಲ್ ಇನ್‌ಸ್ಟಿಟ್ಯೂಟ್ ಫಾರ್ ಎಂಟರ್‌ಪ್ರಿನರಶಿಪ್ ಡೆವಲಪ್‌ಮೆಂಟ್ ( ಎಸ್‌ಐಆರ್‌ಡಿ), 
ಡಿ. ಐ . ಟಿ . ಕಾಂಪೌಂಡ್, ಹೊಸಪೇಟೆ ರಸ್ತೆ, ಬಳ್ಳಾರಿ -583 102 
ಶಾರದ ರೂಡ್‌ಸೆಟ್ ಇನ್‌ಸ್ಟಿಟ್ಯೂಟ್, 
ಬೀದರ್‌ 
ರೂಡ್ಸೆಟ್ ಸಂಸ್ಥೆ, 
ರಾಘವೇಂದ್ರ ಕಾಲೋನಿ, ಬಿಜಾಪುರ -586 101 
ಜೆ .ಎಸ್ .ಎಸ್ . ರೂಡ್ಸೆ ಟ್ ಸಂಸ್ಥೆ , 
ಮರಿಯಾಳ, ಚಾಮರಾಜನಗರ - 571 313 
ಕಾರ್ಪೋರೇಷನ್ ಬ್ಯಾಂಕ್ ಸೆಲ್ಸ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್ (ಸಿಓಬಿಎಸ್ - ಐಟಿಐ ) 
ಮೌಂಟೈನ್ ವೂ ಕಾಲೇಜ್ ಕ್ಯಾಂಪಸ್ , ವಿದ್ಯಾನಗರ, ಚಿಕ್ಕಮಗಳೂರು-577 101 
ಕೆನರಾ ಬ್ಯಾಂಕ್ ರೂರಲ್ ಸೆಲ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸಿಟೂಟ್, ಚಿಕ್ಕಬಳ್ಳಾಪುರ 
ರೂಡ್‌ಸೆಟ್ ಸಂಸ್ಥೆ , 
ಚಿತ್ರದುರ್ಗ ಬನಶಂಕರಿ ಲೇ ಔಟ್ , ಎನ್‌ಹೆಚ್ - 4, ಹೌಸಿಂಗ್ ಬೋರ್ಡ್ ಕಾಲೋನಿ ಹಿಂಭಾಗ, ಕೆಳಕೋಟೆ, ಚಿತ್ರದುರ್ಗ - 577 501 
ಕೆನರಾ ಬ್ಯಾಂಕ್ ರೂರಲ್ ಸೆಲ್ಸ್ ಎಂಪ್ಲಾಯಿಮೆಂಟ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್, 
ದಾವಣಗೆರೆ 
ರೂಡ್‌ಸೆಟ್ ಸಂಸ್ಥೆ , 
ಸಿದ್ದವನ , ಉಜಿರೆ -574 240, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 
ರೂಡ್ಸೆಟ್ ಸಂಸ್ಥೆ, 
ಗಾಂಧಿನಗರ, ಧಾರವಾಡ - 580 004 
ಗದಗ ಇನ್‌ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಇನ್ ಸೆಲ್ಸ್ ಎಂಪ್ಲಾಯ್ಮೆಂಟ್ ಅಂಡ್ ರೂರಲ್ ಡೆವಲಪ್‌ಮೆಂಟ್ 

( ಜಿಐಟಿಎಸ್ಇಆರ್‌ಡಿ) ಕೆ. ಹೆಚ್ . ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ, ಕ್ಯಾಂಪಸ್ ಹುಲಕೋಟೆ, ಗದಗ್ ಜಿಲ್ಲೆ 
16 | ಕೃಷ್ಣ ಇನ್‌ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಇನ್ ಸೆಲ್ಸ್ ಎಂಪ್ಲಾಯಿಮೆಂಟ್ ಅಂಡ್ ರೂರಲ್ ಡೆವಲಪ್ಮೆಂಟ್ 

( ಕೆಐಟಿಎಸ್ಇಆರ್‌ಡಿ) ನಂ . 35 - 4 -501 3, ದರ್ಗಾ ರಸ್ತೆ, ಸಂತ್ರವಾಡಿ, ಹಳೆ ಎಂಪ್ಲಾಯಿಮೆಂಟ್ - ಕಛೇರಿ ಎದುರು, ಗುಲ್ಬರ್ಗಾ - 585 102 . 


10 / ಕೆನರಾ ಬ್ಯಾಂಪೂ ಕಾಲೇಜ್ ಸೆಕ್ಸ್ ಎಂಪ್ಲಾಯದಂತೆ 


. . . ರಾಂಪಸ್ , ವಿದ್ಯಾನಗರ , ಚಿಕ್ಕಮಗಳೂರು-577 


ಇಟಿಐ ) , 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ನವೆಂಬರ್ ೧೮, ೨೦೧೦ 

೨೯೭೧ 
| 17 | ಕೆನರಾ ಬ್ಯಾಂಕ್ ರೂರಲ್ ಸೆಲ್ಸ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್, 

ಹಾಸನ 
ವಿಜಯಾ ಬ್ಯಾಂಕ್ ಸೆಲ್ಸ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್, ( ವಿಐಬಿಎಸ್‌ಇಟಿಐ) . 
ಕೆ .ಎಸ್.ಎಫ್. ಸಿ, ಕಟ್ಟಡ ಮುಖ್ಯರಸ್ತೆ , ಹಾವೇರಿ- 581 109. 
ಕಾರ್ಪೊರೇಶನ್ ಬ್ಯಾಂಕ್ ಸೆಲ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್, ಕೊಡಗು 
ರೂರಲ್ ಇಂಡಸ್ಟ್ರೀಸ್ ಅಂಡ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್ ( ಆರ್‌ಐಎಸ್ಇಟಿಐ), 
ಹೊನ್ನೇನಹಳ್ಳಿ -583 101 ಕೋಲಾರ ಜಿಲ್ಲೆ 
ರೂಡ್ಸೆಟ್ ಇನ್‌ಸ್ಟಿಟ್ಯೂಟ್, 
ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ , ಕೊಪಳ 
ವಿಜಯಾ ಬ್ಯಾಂಕ್ ರೂರಲ್ ಸೆಲ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್‌ಸ್ಟಿಟೂಟ್, ಮಂಡ್ಯ 
ರೂಡ್ಸೆಟ್ ಸಂಸ್ಥೆ , 
ಮುಖ್ಯ ರಸ್ತೆ, ಹಿನಕಲ್, ಮೈಸೂರು- 570 170 
ರೂಡ್‌ಸೆಟ್ ಇನ್‌ಸ್ಟಿಟ್ಯೂಟ್, 
ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ರಾಯಚೂರು 
ಪೈ ಇನ್‌ಸ್ಟಿಟ್ಯೂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ , 
ವಾಜರಹಳ್ಳಿ , ರಾಮನಗರ ತಾಲ್ಲೂಕು ಮತ್ತು ಜಿಲ್ಲೆ 
ರೂರಲ್ ವುಮನ್ ಸೆಲ್ಸ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್‌ಸ್ಟಿಟ್ಯೂಟ್ ( ಆರ್‌ಡಬ್ಲೂಎಸ್‌ಇಟಿಐ) 
ಹಾರೋಹಳ್ಳಿ, ಕನಕಪುರ ತಾಲ್ಲೂಕು, ರಾಮನಗರ 
ರೂರಲ್ ಇಂಡಸ್ಟ್ರೀಸ್ ಅಂಡ್ ರಿಸೋರ್ಸ್ ಗೈಡೆನ್ಸೆಲ್‌ ( ಆರ್‌ಯುಪಿಆರ್‌ಇಜಿ) 
ಹೊಳೂರು, ಶಿವಮೊಗ್ಗ ಜಿಲ್ಲೆ 
| ಮೈಸೂರು ಬ್ಯಾಂಕ್‌ ಇನ್‌ಸ್ಟಿಟ್ಯೂಟ್ ಫಾರ್ ಪ್ರಮೋಷನ್ ಆಫ್ ಸೆಲ್ಸ್ ಎಂಪ್ಲಾಯ್ಮೆಂಟ್ ಅಂಡ್ ರೂರಲ್ ಡೆವಲಪ್‌ಮೆಂಟ್ 
( ಎಂಐಬಿಎಸ್ಇಡಿ) ಹಿರೇಹಳ್ಳಿ ಇಂಡಸ್ಟ್ರೀಯಲ್ ಏರಿಯಾ, ತುಮಕೂರು 
ರೂಡ್‌ಸೆಟ್ ಇನ್‌ಸ್ಟಿಟ್ಯೂಟ್, 
ಹೆರೂರು, ಬ್ರಹ್ಮಾವರ , ಉಡುಪಿ - 576 102 
ಸಿಂಡಿಕೇಟ್ ಇನ್‌ಸ್ಟಿಟ್ಯೂಟ್ ಆಫ್ ರೂರಲ್ ಎಂಟರ್‌ಪ್ರಿನರ್‌ಶಿಪ್, 
ಸಿಂಡಿಕೇಟ್ ಬ್ಯಾಂಕ್ , ಮೊದಲನೇ ಮಹಡಿ, ಮಣಿಪಾಲ 576 119 , ಉಡುಪಿ ಜಿಲ್ಲೆ. 
ಸಿಂಡಿಕೇಟ್ ಇನ್‌ಸ್ಟಿಟ್ಯೂಟ್ ಆಫ್ ರೂರಲ್ ಎಂಟರ್ಪ್ರಿನರ್‌ಶಿಪ್ ಡೆವಲಪ್‌ಮೆಂಟ್ , 
ರಘುನಾಥ ಬಿಲ್ಲಿಂಗ್ , ಎನ್ . ಹೆಚ್ . ನಂ . 17 , ಕುಮಟಾ - 581 343 ಉತ್ತರ ಕನ್ನಡ 
ಸಿಂಡಿಕೇಟ್ ಇನ್‌ಸ್ಟಿಟ್ಯೂಟ್ ಆಫ್ ರೂರಲ್ ಎಂಟರ್‌ಪ್ರಿನರ್ಶಿಪ್ ಡೆವಲಪ್‌ಮೆಂಟ್ (ಎಸ್‌ಐಆರ್‌ಡಿ), 
ರಘುನಾಥ ಬಿಲ್ಡಿಂಗ್, ಎನ್. ಹೆಚ್. 17 , ಕುಮಟಾ - 581 343 ಉತ್ತರ ಕನ್ನಡ ಜಿಲ್ಲೆ 

ಅಪೆರಲ್ ಟೈನಿಂಗ್ ಮತ್ತು ಡಿಸೈನ್ ಸೆಂಟರ್, (ಎಟಿಡಿಸಿ ತರಬೇತಿ ಕೇಂದ್ರಗಳು) 
( 1) ಅಪೆರಲ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

(14 ) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
- ಎಟಿಐ ಕಟ್ಟಡ, ಬಸ್ ನಿಲ್ದಾಣದ ಎದುರು, ತುಮಕೂರು 

ಹೆಚ್‌ಬಿಹೆಚ್ಆರ್‌ಐಸಿಟಿ, ರೂಡ್ಸೆಟಿ , ಕೊಪ್ಪಳ 
| 2 ) ಅಪೆರಲ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

15 ) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
ತಾಲ್ಲೂಕು ಪಂಚಾಯತಿ ಕಛೇರಿಯ ಹತ್ತಿರ , ಕೋಲಾರ 

ಎಸ್‌ಎಲ್‌ಎನ್‌ ಟೆಕ್ನಿಕಲ್ ಇನ್ಸಿಟಿಟೂಟ್, ಯರಮರಸ್ , ರಾಯಚೂರು 
3) ಅಪೆರಲ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

16) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
ಎಟಿಐ ಕಟ್ಟಡ, ಚಿಕ್ಕಬಳ್ಳಾಪುರ 

ಇಂಡಸ್ಟ್ರಿಯಲ್ ಅಸೋಸಿಯೇಷನ್, ಡಿಐಸಿ ಕಟ್ಟಡ 

ನೆಹರೂ ರಸ್ತೆ, ಶಿವಮೊಗ್ಗ 
4) ಅಪೆರಲ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

17) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
ರಾಮನಗರ | 

ದೇಶಪಾಂಡೆ ರೂಡ್‌ಸೆಟಿ, ಹಳಿಯಾಳ, ಉತ್ತರ ಕನ್ನಡ 
5) ಅಪೆರಲ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

18) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
ಎಟಿಐ ಕಟ್ಟಡ, ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ 

ರೂಡ್ಸೆಟಿ, ಚಿತ್ರದುರ್ಗ 
( 6) ಅಪೆರಲ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

19 ) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
ಎಪಿಎಂಸಿ ಯಾರ್ಡ್, ಮದ್ದೂರು| 

ರೂಡ್‌ಸೆಟಿ, ಬಿಜಾಪುರ 
7) ಅಪೆರಲ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

20) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
ಗದಗ್ 

ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ | 
8) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

21 ) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
| ಹೂವಿನಹಡಗಲಿ, ಬಳ್ಳಾರಿ ಜಿಲ್ಲೆ | 

ರೂಡ್‌ಸೆಟಿ, ಬ್ರಹ್ಮಾವರ , ಉಡುಪಿ 
9 ) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

22) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್, ರೂಡ್ಸೆಟ 
- ಬಸವೇಶ್ವರ ವಿದ್ಯಾವರ್ಧಕ ಸಂಘ, ಬಾಗಲಕೋಟೆ 

ಇನ್‌ಸ್ಟಿಟ್ಯೂಟ್, ಅರಶಿನಕುಂಟೆ, ಬೆಂಗಳೂರು ತಾಲ್ಲೂಕು ಮತ್ತು ಜಿಲ್ಲೆ | 
( 10 ) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 

23 ) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
ಕುಮಾರೇಶ್ವರ ಟ್ರಸ್‌ , ಹಾನಗಲ್ , ಹಾವೇರಿ ಜಿಲ್ಲೆ 

ಅರ್ಜುನ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ , ಚಿಕ್ಕಮಗಳೂರು 
( 11) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 24) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 
ತರಳಬಾಳು ಫೌಂಡೇಷನ್ , ಚೆನ್ನಗಿರಿ 

* ಮಹಾತ್ಮ ಗಾಂಧಿ, ವಿದ್ಯಾಪೀಠ ( ನೋಂ ), ಅನವಳ್ಳಿ , ಸೊರಬ , ಶಿವಮೊಗ್ಗ, 
12 ) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಡಿಸೈನ್ ಸೆಂಟರ್ 25) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್, 
ಜೆಎಸ್‌ಎಸ್ ವಿದ್ಯಾಪೀಠ, ಕೆಆರ್‌ಎಸ್ ರಸ್ತೆ, ಮೈಸೂರು ಸಹಕಾರ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆ , 

ಶಿಪೇವಾಡಿ ಗ್ರಾಮ , ಯಕ್ಷಾಂಬಾ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ 
13) ಗಾರ್ಮೆಂಟ್ ಟ್ರೈನಿಂಗ್ ಮತ್ತು ಪ್ರೊಡಕ್ಷನ್ ಸೆಂಟರ್ 

ಶಾರದಾ ರೂಡ್ಸೆಬಿ , ಬೀದರ್ 


೨೯೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


ಭಾಗ - ೧ 


ಕರ್ನಾಟಕ ಜನ ಶಿಕ್ಷಣ ಸಂಸ್ಥಾನ ಹೆಸರು ಮತ್ತು ವಿಳಾಸ 
1) ನಿರ್ದೇಶಕರು, ಜನ ಶಿಕ್ಷಣ ಸಂಸ್ಥಾನ 

5) ನಿರ್ದೇಶಕರು, ಜನ ಶಿಕ್ಷಣ ಸಂಸ್ಥಾನ 
ಸದ್ಗುರು ಬಿಲ್ಲಿಂಗ್ , ದೋಬಿಘಾಟ್, ಉತ್ತರ ಕರ್ನಾಟಕ 

ನಂ . 1067 1, ವಿ . ವಿ . ರಸ್ತೆ, 
ತಾಲ್ಲೂಕು, ಕಾರವಾರ - 581 301 

ಮೆಸೂರು-570 004 
2) ನಿರ್ದೇಶಕರು ( ಐ. ಸಿ.), ಜನ ಶಿಕ್ಷಣ ಸಂಸ್ಥಾನ, 

6) ನಿರ್ದೇಶಕರು, ಜನ ಶಿಕ್ಷಣ ಸಂಸ್ಥಾನ 
ಡಿ. ಟಿ. ಐ. ಕಾಂಪೌಂಡ್, ಮಿನಿ ವಿಧಾನಸೌಧ ಹತ್ತಿರ 

12 - 11 - 61 , ಅರಬ್ ಮೊಹಲ್ಲಾ 
ತುಮಕೂರು 572 101 

ರಾಯಚೂರು-584 101 
3) ನಿರ್ದೇಶಕರು , ಜನ ಶಿಕ್ಷಣ ಸಂಸ್ಥಾನ, 

7) ನಿರ್ದೇಶಕರು, ಜನ ಶಿಕ್ಷಣ ಸಂಸ್ಥಾನ 
ಆಫೀಸ್ ಆಫ್ ದಿ ಪ್ರಿನ್ಸಿಪಾಲ್, 

ಜೆ .ಎಸ್. ಎಸ್. ಇನ್‌ಸ್ಟಿಟ್ಯೂಷನ್ ಕಾಂಪ್ಲೆಕ್ಸ್ 
ಬಿ. ವಿ . ವಿ .ಎಸ್. ಪಾಲಿಟೆಕ್ನಿಕ್ ( ಅಟೋಮಾನಸ್ ) 

1ನೇ ಮುಖ್ಯ ರಸ್ತೆ, 38ನೇ ಕ್ರಾಸ್ , ಕನಕಪುರ ರಸ್ತೆ , 
ಬಾಗಲಕೋಟೆ 587 101 

8ನೇ ಬ್ಲಾಕ್ , ಜಯನಗರ, ಬೆಂಗಳೂರು- 560 008 
4) ನಿರ್ದೇಶಕರು, ಜನ ಶಿಕ್ಷಣ ಸಂಸ್ಥಾನ 
1ನೇ ಮೈನ್, 2ನೇ ಬ್ಲಾಕ್ , 3ನೇ ಹಂತ, 
7ನೇ ಕ್ರಾಸ್ , ವಿನೋಬಾನಗರ , 
ಪೋಲೀಸ್ ಚೌಕಿ ಹತ್ತಿರ 
ಶಿವಮೊಗ್ಗ 577 204 

- ಕರ್ನಾಟಕ ಕೃಷಿ ವಿಜ್ಞಾನ ಕೇಂದ್ರಗಳು 
(1) ತರಬೇತಿ ಸಂಘಟಕರು 9) ತರಬೇತಿ ಸಂಘಟಕರು 

17) ತರಬೇತಿ ಸಂಘಟಕರು 
ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ 

ಕೃಷಿ ವಿಜ್ಞಾನ ಕೇಂದ್ರ, 
ಪಿ . ಬಿ . ನಂ . 24 ಹುಲಕೋಟಿ, 

ಕೃಷಿಸಂಶೋಧನಾ ಸಂಸ್ಥೆ , 
ರಾಯಚೂರು ಜಿಲ್ಲೆ ಗದಗ ಜಿಲ್ಲೆ - 582 205 

ಮೂಡಿಗೆರೆ ಚಿಕ್ಕಮಗಳೂರು- 577 132 
2) ತರಬೇತಿ ಸಂಘಟಕರು 10) ತರಬೇತಿ ಸಂಘಟಕರು 

18 ) ತರಬೇತಿ ಸಂಘಟಕರು 
ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ 

ಕೃಷಿ ವಿಜ್ಞಾನ ಕೇಂದ್ರ, ಸುತ್ತೂರು, 
ಸಿದ್ದಾಪೂರ್‌ ಫಾರಂ, ಹೆಮನಹಟ್ಟಿ, ರಾಣೆಬೆನ್ನೂರು 

ನಂಜನಗೂಡು ತಾಲ್ಲೂಕು, 
ಧಾರವಾಡ - 580 003 ಹಾವೇರಿ ಜಿಲ್ಲೆ- 581 135 

ಮೈಸೂರು ಜಿಲ್ಲೆ - 571 129 
3) ತರಬೇತಿ ಸಂಘಟಕರು 

ತರಬೇತಿ ಸಂಘಟಕರು 

19 ) ತರಬೇತಿ ಸಂಘಟಕರು 
ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ, 

ಕೃಷಿ ವಿಜ್ಞಾನ ಕೇಂದ್ರ, 
ಅನುಭವ ಮಂಟಪ, ಪಿ . ಬಿ . ನಂ . 126, ನವಿಲೆ 

ನಂ . 58, ಜನವಾಡ, 
ಪಿ . ಬಿ. ನಂ .303, ದಾವಣಗೆರೆ - 577 004 ಶಿವಮೊಗ್ಗ ಜಿಲ್ಲೆ -577 204 | 

ಬೀದರ್‌ - 580005 
4) ತರಬೇತಿ ಸಂಘಟಕರು (12 ) ತರಬೇತಿ ಸಂಘಟಕರು 

20 ) ತರಬೇತಿ ಸಂಘಟಕರು 
ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ , ಕೃಷಿ 

ಕೃಷಿ ವಿಜ್ಞಾನ ಕೇಂದ್ರ, 
ಹಗರಿ , ಬಳ್ಳಾರಿ ಜಿಲ್ಲೆ -583 138 

ಸಂಶೋಧನಾ ಕೇಂದ್ರ, ದಕ್ಷಿಣ ಕನ್ನಡ, ಕೃಷಿ ಸಂಶೋಧನಾ ಸಂಸ್ಥೆ , 
ಕನಕವಾಡ, ಮಂಗಳೂರು- 575 002 

ನಂ . 18 , ಬಿಜಾಪುರ 586 101 
5 ) ತರಬೇತಿ ಸಂಘಟಕರು 13) ತರಬೇತಿ ಸಂಘಟಕರು 

[21) ತರಬೇತಿ ಸಂಘಟಕರು 
ಕೃಷಿ ವಿಜ್ಞಾನ ಕೇಂದ್ರ, ವಿ .ಸಿ . ಫಾರಂ ಕೃಷಿ ವಿಜ್ಞಾನ ಕೇಂದ್ರ, ತುಮಕೂರು ಜಿಲ್ಲೆ, ಕೃಷಿ ವಿಜ್ಞಾನ ಕೇಂದ್ರ, ಬನವಾಸಿ ರಸ್ತೆ, 
ಮಂಡ್ಯ ಜಿಲ್ಲೆ -571 405 ಕೋಣೆಹಳ್ಳಿ, ತಿಪಟೂರು- 577202 

ಶಿರಸಿ - 582401 , ಉತ್ತರ ಕನ್ನಡ | 
6) ತರಬೇತಿ ಸಂಘಟಕರು (14) ತರಬೇತಿ ಸಂಘಟಕರು 

22 ) ತರಬೇತಿ ಸಂಘಟಕರು 
ಕೃಷಿ ವಿಜ್ಞಾನ ಕೇಂದ್ರ, ತುಕನ ತಾಲ್ ಕೃಷಿ ವಿಜ್ಞಾನ ಕೇಂದ್ರ, 

- ಕೃಷಿ ವಿಜ್ಞಾನ ಕೇಂದ್ರ, ಕಂದಲಿ , 
-ಗೋಕಾಕ್ , ಬೆಳಗಾಂ - 591 224 ಬ್ರಹ್ಮಾವರ - 575 213 ಉಡುಪಿ ಜಿಲ್ಲೆ 

ಹಾಸನ 573217 
7) ತರಬೇತಿ ಸಂಘಟಕರು 15 ) ತರಬೇತಿ ಸಂಘಟಕರು 

23) ತರಬೇತಿ ಸಂಘಟಕರು 
ಕೃಷಿ ವಿಜ್ಞಾನ ಕೇಂದ್ರ, ಎ .ಆರ್‌.ಎಸ್‌ . ಕೃಷಿ ವಿಜ್ಞಾನ ಕೇಂದ್ರ, 

ಕೃಷಿ ವಿಜ್ಞಾನ ಕೇಂದ್ರ, 
ಕ್ಯಾಂಪಸ್, ಕನಕಗಿರಿ ರೋಡ್, ಸೀಡ್ ಫಾರಂ, ಹರಡನಹಳ್ಳಿ 

ಗೋಣಿಕೊಪ್ಪಲ್, 
ಗಂಗಾವತಿ ಕೊಪ್ಪಳ -583 227 ಚಾಮರಾಜನಗರ ಜಿಲ್ಲೆ - 571 313 

ಕೊಡಗು ಜಿಲ್ಲೆ - 571 213 
8) ತರಬೇತಿ ಸಂಘಟಕರು 

16) ತರಬೇತಿ ಸಂಘಟಕರು 
ಕೃಷಿ ವಿಜ್ಞಾನ ಕೇಂದ್ರ, 

ಕೃಷಿ ವಿಜ್ಞಾನ ಕೇಂದ್ರ, ಬಾಬುರ್ 
ಕೃಷಿ ಸಂಶೋಧನಾ ಕೇಂದ್ರ 

ಫಾರಂ, ಹಿರಿಯೂರು- 572 143 
ಅಲಂದ್ ರೋಡ್ ಗುಲ್ಬರ್ಗ - 585 101 ಚಿತ್ರದುರ್ಗ ಜಿಲ್ಲೆ 

ಈ ಸಂಸ್ಥೆಗಳಲ್ಲದೆ, ಸರ್ಕಾರದಿಂದ ಮಂಜೂರಾತಿ ಆಗಿರುವ ತರಬೇತಿ ಸಂಸ್ಥೆಗಳು 
11) ಸುಭೋದಿ ಗ್ರಾಮೀಣ ಸ್ವಉದ್ಯೋಗ 2 ) ಉನ್ನತಿ ಸೆಂಟರ್‌, 

3) ಸ್ವಾಮಿ ವಿವೇಕಾನಂದ ಸಮಾಜ 
ತರಬೇತಿ ಸಂಸ್ಥೆ , ಸ್ಫೂರ್ತಿಧಾಮ , 9143, ನಂ . 1. ದೇವಸ್ಥಾನ ರಸ್ತೆ, 

ಸೇವಾ ಸಂಸ್ಥೆ, 
ಮಾಗಡಿ ಮುಖ್ಯ ರಸ್ತೆ, ಅಂಜನಾನಗರ , ಸದಾನಂದನಗರ, 

ಸುತಗುಟ್ಟಿ, ಬೈಲಹೊಂಗಲ ತಾಲ್ಲೂಕು, 
ಬಿಇಎಲ್ ಬಡಾವಣೆ ಎದುರು, ಎನ್‌ಜಿಇಎಫ್ ಲೇಔಟ್ , 

ಬೆಳಗಾಂ ಜಿಲ್ಲೆ. 
ವಿಶ್ವನೀಡಂ ಅಂಚೆ, 

ಬೆಂಗಳೂರು- 560 038 . 
ಬೆಂಗಳೂರು- 560 091 . 


ಭಾಗ - ೧ 


೨೯೭೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 
ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್‌ಗಾರ್ ಯೋಜನೆ 2010 - 11 ಚಟುವಟಿಕೆ ಕ್ರಿಯಾ ಯೋಜನೆ 

ಚಟುವಟಿಕೆಗಳ ಕ್ರಿಯಾ ಯೋಜನೆ 2010 - 11 


*) 


ಚಟುವಟಿಕೆ 


ಏಪ್ರಿಲ್ 


2010 


ಮೇ| 2010 


elem 


2010 


ಜುಲೈ 


2010. ಆಗಸ್ಟ್ 2010 


ಸೆಪ್ಟೆಂಬರ್ 

2010 ಅಕ್ಟೋಬರ್ 2010 


ನವೆಂಬರ್ 2010 


ಡಿಸೆಂಬರ್ 2010 


ಜನವರಿ 2011 


ಫೆಬ್ರವರಿ 2011 


ಮಾರ್ಚ್ 2011 


ಕ್ಲಸ್ಟರ್ ಪದ್ಧತಿ 
ಎಸ್‌ಜಿಎಸ್‌ವೈ ಯೋಜನೆ 
ಬಗ್ಗೆ ಅಧ್ಯಕ್ಷರು ಮತ್ತು 
ಕಾರ್ಯದರ್ಶಿಯವರಿಗೆ 
ಕಾರ್ಯಗಾರ ಏರ್ಪಡಿಸುವುದು 
ಕ್ಲಸ್ಟರ್ ಪದ್ಧತಿಯ ಚಟುವಟಿಕೆ 
ಮತ್ತು ಗ್ರಾಮಗಳನ್ನು 
ಆಯ್ಕೆ ಮಾಡುವುದು | 
ಕ್ಲಸ್ಟರ್‌ ಪದ್ಧತಿ ಯೋಜನಾ 
ವರದಿ ತಯಾರಿಸುವುದು 
ಕ್ಲಸ್ಟರ್ ಪದ್ಧತಿಯಲ್ಲಿ ಗುಂಪನ್ನು 
ಗುರುತಿಸಿ ಓರಿಯಂಟೇಷನ್ 
ತರಬೇತಿ ನೀಡುವುದು 
ಕ್ಲಸ್ಟರ್‌ ಪದ್ಧತಿ ಚಟುವಟಿಕೆಗಳಿಗೆ 
ಚಾಲನೆ ನೀಡುವುದು 
ಕ್ಲಸ್ಟರ್‌ ಪದ್ಧತಿ ಚಟುವಟಿಕೆಗಳಿಗೆ ಸ್ವಸಹಾಯ 
ಸಂಘಗಳನ್ನು ಆಯ್ಕೆ ಮಾಡಿ ಅರ್ಜಿಗಳನ್ನು 
ಬ್ಯಾಂಕಿಗೆ ಕಳುಹಿಸುವುದು 
ಅವಶ್ಯಕತೆಗೆ ಅನುಗುಣವಾಗಿ ಮೂಲಭೂತ 
ಸೌಕರ್ಯ ಒದಗಿಸುವುದು 
ಸಾಲ ಮಂಜೂರಾಗಿ ಬಿಡುಗಡೆ 
ಸಹಾಯಧನ ಬಿಡುಗಡೆ 


10 | ಉತ್ಪಾದನೆ 


ಉತ್ಪಾದಿಸಿದ ಉತ್ಪನ್ನಗಳ ಮಾರುಕಟ್ಟೆ 
12 ಕ್ಲಸ್ಟರ್ ಪದ್ಧತಿ ಡಾಕ್ಯುಮೆಂಟೇಷನ್ 
ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ 2010 -11 ಚಟುವಟಿಕೆ ಕ್ರಿಯಾ ಯೋಜನೆ 

ಚಟುವಟಿಕೆಗಳ ಕ್ರಿಯಾ ಯೋಜನೆ 2010 - 11 


| 


W) 


ಚಟುವಟಿಕೆ 


2010ಮೇ 


ಜೂನ್ 2010 


_2010.. 


ಆಗಸ್ಟ್ 


2010| 


ಸೆಪ್ಟೆಂಬರ್ 2010| 


acះ១ 


ನವೆಂಬರ್ 2010 


ಡಿಸೆಂಬರ್ 2010| 


ಜನವರಿ 2011 


ಫೆಬ್ರವರಿ 2011 


ಮಾರ್ಚ್ 2011 


ತರಬೇತಿ 
ಎಸ್‌ಜಿಎಸ್‌ವೈ ಬಗ್ಗೆ ಬ್ಯಾಂಕಿನ ಎಲ್ಲಾ ವ್ಯವಸ್ಥಾಪಕರುಗಳಿಗೆ 
ಒಂದು ದಿನದ ತರಬೇತಿ (ಲೀಡ್ ಡಿಸ್ಟಿಕ್ಸ್ ಮ್ಯಾನೇಜರ್ 
ಏರ್ಪಡಿಸಬೇಕು) 
ಯೋಜನಾ ನಿರ್ದೇಶಕರುಗಳಿಗೆ ಒರಿಯಂಟೇಷನ್ ತರಬೇತಿ 
ಎರಡು ದಿನಗಳು 
ಸಹಾಯಕ ಯೋಜನಾಧಿಕಾರಿಗಳಿಗೆ ಓರಿಯಂಟೇಷನ್ 
ತರಬೇತಿ ಐದು ದಿನಗಳು ( ಎಸ್‌ಐಆರ್‌ಡಿ, ಮೈಸೂರು 
ರವರಿಂದ) 
ಕಾರ್ಯ ನಿರ್ವಾಹಕ ಅಧಿಕಾರಿ, ಸ್ವಯಂ ಸೇವಾ ಸಂಘಗಳಿಗೆ 
ತಾಲ್ಲೂಕು ಮಟ್ಟದಲ್ಲಿ ಉಪಗ್ರಹ ಆಧಾರಿತ ತರಬೇತಿ 
( ಒಂದು ದಿನ) 
ಸಾಲ ಮಂಜೂರಾದ ಸ್ವಸಹಾಯ ಸಂಘಗಳಿಗೆ/ವೈಯಕ್ತಿಕ 
ಸ್ವರೋಜ್‌ಗಾರಿಗಳಿಗೆ ತರಬೇತಿ ಎರಡು ದಿನ ( ಬೇಸಿಕ್ 
ಓರಿಯಂಟೇಷನ್) 


೨೯೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


ಭಾಗ - ೧ 


ಸ್ವಸಹಾಯ ಸಂಘಗಳಿಗೆ ವಸತಿಸಹಿತ ( ರೆಸಿಡೆನ್ಸಿಯಲ್) 
ತರಬೇತಿ 


ಅ) ರೂಡ್‌ಸೆಟಿ 


ಆ) ಕೃಷಿ ವಿಜ್ಞಾನ ಕೇಂದ್ರ 
ಇ) ಜನ ಶಿಕ್ಷಣ ಸಂಸ್ಥೆ 
ಈ ) ಅಪೆರಲ್ ಟ್ರೈನಿಂಗ್ ಅಂಡ್ ಡಿಸೈನ್ ಸೆಂಟರ್ 

( ವಸತಿ ರಹಿತ ತರಬೇತಿ) * 
* ಪ್ರತಿ ತಿಂಗಳು ಪ್ರತಿ ಜಿಲ್ಲೆಯಲ್ಲಿ 100 ಅಭ್ಯರ್ಥಿಗಳಿಗೆ ತರಬೇತಿ ನೀಡಬೇಕು 


ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ 2010 -11 ಚಟುವಟಿಕೆ ಕ್ರಿಯಾ ಯೋಜನೆ 

ಚಟುವಟಿಕೆಗಳ ಕ್ರಿಯಾ ಯೋಜನೆ 2010 - 11 


| 


p 
) 
| 


ಚಟುವಟಿಕೆ 


ಮೇ 2010 


esema 


2010 


ಜುಲೈ 2010 


ಆಗಸ್ಟ್ 


2010 


ಸೆಪ್ಟೆಂಬರ್ 2010| 


ಅಕ್ಟೋಬರ್ 2010 


ನವೆಂಬರ್ 2010 


ಡಿಸೆಂಬರ್ 2010 


ಜನವರಿ 2011 


ಫೆಬ್ರವರಿ 2011 


ಮಾರ್ಚ್ 2011| 


| 


ಕ್ರಿಯಾ ಯೋಜನೆ ಮತ್ತು ಸಭೆ ನಡೆಸುವುದು 
ಕ್ರಿಯಾ ಯೋಜನೆ ತಯಾರಿಸಿ ಗುರಿಯನ್ನು ತಾಲ್ಲೂಕುವಾರು 
ನಿಗದಿಪಡಿಸುವುದು. 
ಲೀಡ್ ಡಿಸ್ಟಿಕ್ಸ್ ವ್ಯವಸ್ಥಾಪಕರು ಸಂಬಂಧಪಟ್ಟ ಬ್ಯಾಂಕಿಗೆ 
ಗುರಿ ನಿಗದಿಪಡಿಸುವುದು 
ಅರ್ಹಸ್ವಸಹಾಯ ಸಂಘದ ಶ್ರೇಣೀಕರಣ (ಿಡೇಷನ್) 
ಮಾಡುವುದು 
ಅರ್ಹಸ್ವಸಹಾಯ ಸಂಘಗಳನ್ನು ಆಯ್ಕೆ ಮಾಡಲು ಗ್ರಾಮ 
ಸಭೆಯನ್ನು ಕರೆಯುವುದು 
ತಾಲ್ಲೂಕು ಮಟ್ಟದ ಯೋಜನಾ ನಿರ್ದೆಶಕರ ಅಧ್ಯಕ್ಷತೆಯಲ್ಲಿ 
ಎಸ್‌ಜಿಎಸ್‌ವೈ ಕಮಿಟಿ ಸಭೆ 


ಬಿಎಲ್‌ಬಿಸಿ ಸಭೆ 


ಜಿಲ್ಲಾ ಮಟ್ಟದ ಎಸ್‌ಜಿಎಸ್‌ವೈ 
ಸಮಿತಿ ಸಭೆ ನಡೆಸುವುದು 
ಜಿಲ್ಲಾ ಮಟ್ಟದ ಬ್ಯಾಂಕರ್ ಸಭೆ 
ಯೋಜನಾ ನಿರ್ದೇಶಕರು , ಲೀಡ್ ಡಿಸ್ಟಿಕ್ಸ್ ಮ್ಯಾನೇಜರ್, 
ನಬಾರ್ಡ್ ಇವರುಗಳು ಸೇರಿ ಹೋಬಳಿ ಮಟ್ಟದಲ್ಲಿ 
ಸ್ವಸಹಾಯ ಸಂಘದ ಕುಂದುಕೊರತೆ ಸಭೆ ನಡೆಸುವುದು 


ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರುಗಳ ಸಭೆ 


ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್‌ಗಾರ್ ಯೋಜನೆ 2010 - 11 ಚಟುವಟಿಕೆ ಕ್ರಿಯಾ ಯೋಜನೆ 

ಚಟುವಟಿಕೆಗಳ ಕ್ರಿಯಾ ಯೋಜನೆ 2010 -11 


)2 


ಚಟುವಟಿಕೆ 


| 2010 

ಮೇ 


ಜೂನ್ 2010 


2010 


ಆಗಸ್ಟ್ 2010| 


ಸೆಪ್ಟೆಂಬರ್ 2010| 


ಅಕ್ಟೋಬರ್ 

2010| ನವೆಂಬರ್ 2010 


ಡಿಸೆಂಬರ್ 2010| 


ಜನವರಿ 2011 


ಫೆಬ್ರವರಿ 2011 


ಮಾರ್ಚ್ 2011 


ಸುತ್ತುನಿಧಿ, ಸಾಲ, ಸಹಾಯಧನ ಮಂಜೂರಾತಿ ಮತ್ತು 
ಬಿಡುಗಡೆ 


ಆ) [ ಸುತ್ತುನಿಧಿ 


ತಾಲ್ಲೂಕು ಪಂಚಾಯತಿಗೆ ಬಿಡುಗಡೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 


೨೯೭೫ 


ತಾಲ್ಲೂಕು ಪಂಚಾಯತಿಯಿಂದ 
ಬ್ಯಾಂಕಿಗೆ ಬಿಡುಗಡೆ 
ಬ್ಯಾಂಕಿನಿಂದ ಸಾಲ ಮಂಜೂರಾತಿ ಜಿಲ್ಲಾ 
ಪಂಚಾಯತಿಯಿಂದ ತಾಲ್ಲೂಕು ಪಂಚಾಯತಿಗೆ 
ಸಹಾಯಧನ ಬಿಡುಗಡೆ 
ತಾಲ್ಲೂಕು ಪಂಚಾಯತಿಯಿಂದ ಬ್ಯಾಂಕಿಗೆ ಸಹಾಯಧನ 
ಬಿಡುಗಡೆ 
ಬ್ಯಾಂಕಿನಿಂದ ಸ್ವಸಹಾಯ ಸಂಘಕ್ಕೆ 
ಸಾಲ ಬಿಡುಗಡೆ 
ಆಸ್ತಿ ಸೃಷ್ಟಿ 
ಯೋಜನಾ ನಿರ್ದೇಶಕರು ತಾಲ್ಲೂಕು ಮತ್ತು ಜಿಲ್ಲೆಯಲ್ಲಿ 
ಆಸ್ತಿ ಸೃಷ್ಟಿಸಿರುವ ಬಗ್ಗೆ ದಾಖಲೆಯನ್ನು ಇಡುವುದು 
ಮೂಲಭೂತ ಸೌಕರ್ಯ 
1) ಮಾರುಕಟ್ಟೆ ಮಳಿಗೆ ನಿರ್ಮಾಣ 
| 2) ಸಾಮೂಹಿಕ ಕಾರಾಗಾರ, 
3) ಗ್ರಾಮೀಣಾಭಿವೃದ್ಧಿ ಉತ್ಪಾದನಾ ಕೇಂದ್ರಗಳಿಗೆ 

ಅನುಮೋದನೆ ನೀಡುವುದು 
9 | ಕಟ್ಟಡ ಕೆಲಸ ಪ್ರಾರಂಭ 

ಕಟ್ಟಡ ಕೆಲಸ ಪೂರ್ಣಗೊಳಿಸಿ ಚಟುವಟಿಕೆ 
ಪ್ರಾರಂಭಿಸುವುದು 


ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್‌ಗಾರ್ ಯೋಜನೆ 2010 -11 ಚಟುವಟಿಕೆ ಕ್ರಿಯಾ ಯೋಜನೆ 

ಚಟುವಟಿಕೆಗಳ ಕ್ರಿಯಾ ಯೋಜನೆ 2010 - 11 


p) 


ಚಟುವಟಿಕೆ 


2010ಮೇ 


ಜೂನ್ 


2010 


2010 


ಆಗಸ್ಟ್ 2010 


ಸೆಪ್ಟೆಂಬರ್ 2010 


ಅಕ್ಟೋಬರ್ 


2010 


ನವೆಂಬರ್ 2010 


ಡಿಸೆಂಬರ್ 2010 


ಜನವರಿ 2011 


ಫೆಬ್ರವರಿ 2011 


ಮಾರ್ಚ್ 2011 


ಕಾವೇರಿ ಸರಸ್‌ ಮತ್ತು ಮಾರುಕಟ್ಟೆ ವ್ಯವಸ್ಥೆ 
ರಾಷ್ಟ್ರ ಮಟ್ಟದ ಕಾವೇರಿ ಸರಸ್ ಧಾರವಾಡ ಡಿಸೆಂಬರ್ 
ಅಂತ್ಯಕ್ಕೆ 
ಇಂಡಿಯಾ ಇಂಟರ್ ನ್ಯಾಷನಲ್ 

ಟ್ರೇಡ್ ಫೇರ್, ನವದೆಹಲಿ 
4 | ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 
5 ದಸರಾ ವಸ್ತು ಪ್ರದರ್ಶನ, ಮೈಸೂರು 
6 | ಕರಾವಳಿ ವಸ್ತು ಪ್ರದರ್ಶನ, ದ.ಕನ್ನಡ 

ಕರಾವಳಿ ವಸ್ತು ಪ್ರದರ್ಶನ, ಉಡುಪಿ 
8 ಕರಾವಳಿ ವಸ್ತು ಪ್ರದರ್ಶನ, ಉ .ಕನ್ನಡ 

ಚಾಲುಕ್ಯ ಉತ್ಸವ, ಬಾದಾಮಿ 
ಕದಂಬ ಉತ್ಸವ, ಬನವಾಸಿ 
ಕೈಗಾರಿಕೆ ಕಲಾ ವೈಭವ ಪ್ರತಿ ಜಿಲ್ಲೆಯಲ್ಲಿ 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ 
12 ಲಕ್ಷ ದೀಪೋತ್ಸವ , ಧರ್ಮಸ್ಥಳ 
13 | ಕೃಷಿ ಮೇಳ, ಧಾರವಾಡ | 

ಕೃಷಿ ಮೇಳ, ಬೆಂಗಳೂರು 
| ಕೃಷಿ ವಿಜ್ಞಾನ ಕೇಂದ್ರ, ಬೆಂಗಳೂರು 
ಖಾದಿ ಗ್ರಾಮೋದ್ಯೋಗ ಮಂಡಳಿಯ ವಸ್ತು ಪ್ರದರ್ಶನ, 
ಬೆಂಗಳೂರು 


೨೯೭೬ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೮, ೨೦೧೦ 
ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್‌ಗಾರ್ ಯೋಜನೆ 2010 -11 ಚಟುವಟಿಕೆ ಕ್ರಿಯಾ ಯೋಜನೆ 

ಚಟುವಟಿಕೆಗಳ ಕ್ರಿಯಾ ಯೋಜನೆ 2010 - 11 


)2 


ಚಟುವಟಿಕೆ 


2010ಮೇ 


ಜೂನ್ 2010 


ಜುಲೈ 


2010 


ಆಗಸ್ಟ್ 2010 


ಸೆಪ್ಟೆಂಬರ್ 2010 


ಅಕ್ಟೋಬರ್ 2010| 


ನವೆಂಬರ್ 2010 


ಡಿಸೆಂಬರ್ 2010 


ಜನವರಿ 2011 


ಫೆಬ್ರವರಿ 2011 


ಮಾರ್ಚ್ 2011 


| 


- 


ಜಿಲ್ಲಾ ಪಂಚಾಯತಿಗೆ ಅನುದಾನ ಬಿಡುಗಡೆ 
ಎಸ್‌ಜಿಎಸ್‌ವೈ 
ಮೊದಲನೇ ಕಂತಿನ ಹಣ ಕೇಂದ್ರ 
ಮೊದಲನೇ ಕಂತಿನ ಹಣ ರಾಜ್ಯ 
ಡಿಆರ್‌ಡಿಎ ಆಡಳಿತ 


ಮೊದಲನೇ ಕಂತಿನ ಹಣ ಕೇಂದ್ರ 
ಮೊದಲನೇ ಕಂತಿನ ಹಣ ರಾಜ್ಯ 
ಎಸ್‌ಜಿಎಸ್‌ವೈ ಆಡಿಟ್ ವರದಿ ಜಿಲ್ಲಾ 
ಪಂಚಾಯತ್‌ನಿಂದ ಸರ್ಕಾರಕ್ಕೆ ಸಲ್ಲಿಸುವುದು 
ಎರಡನೇ ಕಂತಿನ ಹಣ ಮಂಜೂರಾತಿಗೆ 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ 
ಡಿಆರ್‌ಡಿಎ ಆಡಿಟ್ ಸರ್ಕಾರಕ್ಕೆ ವರದಿ ಕಳುಹಿಸುವುದು 
ಡಿಆರ್‌ಡಿಎ ಎರಡನೇ ಕಂತಿನ ಹಣ ಬಿಡುಗಡೆಗೆ 
ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವುದು 
ಕೇಂದ್ರ ಸರ್ಕಾರದಿಂದ ಎರಡನೇ ಕಂತಿನ ಹಣ ಬಿಡುಗಡೆ 
ಎಸ್‌ಜಿಎಸ್‌ವೈ/ ಡಿಆರ್‌ಡಿಎ 
ರಾಜ್ಯ ಸರ್ಕಾರದಿಂದ ಎರಡನೇ ಕಂತಿನ ಹಣ ಬಿಡುಗಡೆ 
ಎಸ್‌ಜಿಎಸ್‌ವೈ /ಡಿಆರ್‌ಡಿಎ 


ಚಟುವಟಿಕೆಗಳ ಕ್ರಿಯಾ ಯೋಜನೆ 2010 -11 


m) 


ಚಟುವಟಿಕೆ 


3 


2010ಮೇ 


everna 


2010 


ಜುಲೈ 


2010 


ಆಗಸ್ಟ್ 2010 


ಸೆಪ್ಟೆಂಬರ್ 2010 


ಅಕ್ಟೋಬರ್ 2010 


ನವೆಂಬರ್ 2010 


ಡಿಸೆಂಬರ್ 2010 


ಜನವರಿ 2011 


ಫೆಬ್ರವರಿ 2011 


ಮಾರ್ಚ್ 2011 


ಎಸ್‌ಜಿಎಸ್ ವೈ ವಿಶೇಷ ಯೋಜನೆ 
ಕೋಲಾರ ಮಿಲ್ಕ್ ಯೂನಿಯನ್, ಕೋಲಾರ ಎರಡನೇ 
ಕಂತಿನ ಪ್ರಸ್ತಾವನೆ 
ಬೈಫ್ , ಧಾರವಾಡ 
ಎರಡನೇ ಕಂತಿನ ಪ್ರಸ್ತಾವನೆ 
ಬಿವಿವಿ ಸಂಘ, ಬಾಗಲಕೋಟೆ, 
ಕೌಶಲ್ಯ ತರಬೇತಿ 
ಜೆಎಸ್‌ಎಸ್ ಕೌಶಲ್ಯ ತರಬೇತಿ 
ಮೈಸೂರು 


ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್‌ಗಾರ್ ಯೋಜನೆ 2010 - 11 ಚಟುವಟಿಕೆ ಕ್ರಿಯಾ ಯೋಜನೆ 

ಚಟುವಟಿಕೆಗಳ ಕ್ರಿಯಾ ಯೋಜನೆ 2010 -11 


ಕ . 


ಚಟುವಟಿಕೆ 


2010 


ಜೂನ್ 2010 


2010 


ಆಗಸ್ಟ್ 


ಸೆಪ್ಟೆಂಬರ್ 2010 


2010 


೧೮೩೧ 


2010| 


ನವೆಂಬರ್ 2010 


ಡಿಸೆಂಬರ್ 2010 


ಜನವರಿ 2011 


ಫೆಬ್ರವರಿ 2011 


ಮೇ 


ಮಾರ್ಚ್ 2011 


ಎಸ್‌ಜಿಎಸ್‌ವೈ ಮತ್ತು ಡಿಆರ್‌ಡಿಎ ಮಾಸಿಕ ಪ್ರಗತಿ 
ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಆನ್‌ಲೈನ್‌ನಲ್ಲಿ ಹಾಗೂ 
ರಾಜ್ಯ ಸರ್ಕಾರಕ್ಕೆ ಇ -ಮೇಲ್ ಮೂಲಕ ಪ್ರತಿ ತಿಂಗಳು 5ನೇ | 5 | | 

| 5 | 
ದಿನಾಂಕದೊಳಗೆ ಸಲ್ಲಿಸುವುದು 


5 


|| 


| 


5 


| 


5 


| 


5 


| 


5 


| 


5 


| 


5 


5 


ಪಿ. ಆರ್‌. 1439 


